KA/BG-GPO/2515/WPP-47 12009-2011 





ಕರ್ನಾಟಕ ರಾಜ್ಯಪಫ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೬, ೨೦೧೦ (ಭಾದ್ರಪದ ೪, ಶಕ ವರ್ಷ ೧೯೩೨) ಸಂಚಿಕೆ ೩೪ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 











ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಇಡಿ 165 ಎಸ್‌ಒಹೆಚ್‌ 2010, ಬೆಂಗಳೂರು, ದಿನಾಂಕ: 20ನೇ ಜುಲೈ 2010 

ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14) 3ನೇ ಪಕರಣದ 
(2)ನೇ ಉಪ ಪಕರಣದಲ್ಲಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಅನುಕಮವಾಗಿ ಕರ್ನಾಟಕ 
ಪೌರ ನಿಗಮಗಳ ಅಧಿನಿಯಮ, 1976 (1977ರ ಕರ್ನಾಟಕ ಅಧಿನಿಯಮ 14) 58ನೇ ಪಕರಣದ (14) ಮತ್ತು (30)ನೇ 
ಖಂಡದಲ್ಲಿ ಹಾಗೂ ಪಕರಣ 427ರಲ್ಲಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ನಗರಪಾಲಿಕೆಗಳ ವ್ಯಾಪ್ತಿಯಲ್ಲಿನ ಪಾಥಮಿಕ 
ಮತ್ತು ಪೌಢಶಾಲೆಗಳಲ್ಲಿ, ಹಾಗೂ ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964 (1964ರ ಕರ್ನಾಟಕ ಅಧಿನಿಯಮ 22) 
323ನೇ ಪ್ರಕರಣದ (4)ನೇ ಉಪ ಪಕರಣದಲ್ಲಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪುರಸಭೆ ವ್ಯಾಪ್ತಿಯಲ್ಲಿನ ಪಾಥಮಿಕ 
ಮತ್ತು ಪೌಢಶಾಲೆಗಳಲ್ಲಿ ಮತ್ತು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ, 1993 (1993ರ ಸ ಅಧಿನಿಯಮ 
14) 145ನೇ ಪಕರಣದ (2)ನೇ ಉಪ-ಪಕರಣದ ಖಂಡ (1) ರ ಉಪ-ಖಂಡ (ಎಫ್‌)ಹಾಗೂ ಖಂಡ (1) ಮತ್ತು 
146ನೇ ಪಕರಣದ (1) ಮತ್ತು (2)ನೇ ಉಪ ಪಕರಣಗಳೊಂದಿಗೆ ಓದಲಾದ ಸದರಿ ಅಧಿನಿಯಮದ 316ನೇ ಪಕರಣದ 
(1)ನೇ ಉಪ ಪಕರಣದಲ್ಲಿರುವ ಪದತ್ತವಾದ ಭಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ತಾಲ್ಲೂಕು ಪಂಚಾಯಿತಿ 
ವ್ಯಾಪ್ತಿಯಲ್ಲಿನ ಪೌಢಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿ ಮಾದರಿ ನಿಯಮಗಳನ್ನು ಜಾರಿಗೆ ತರಲು 
ಉದ್ದೇಶಿಸಿದೆ. 

ಈ ನಿಯಮಗಳಿಂದ ತೊಂದರೆಗೊಳಗಾಗಬಹುದಾದ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು 
ಆಹ್ವಾನಿಸಲಾಗಿದೆ. ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತದಲ್ಲಿ ಪಕಟಗೊಂಡ ಮೂವತ್ತು ದಿನಗಳೊಳಗಾಗಿ ಆಕ್ಷೇಪಣೆ 
ಮತ್ತು ಸಲಹೆಗಳನ್ನು ಸರ್ಕಾರದ ಪಧಾನ PE (ಪಾಥಮಿಕ ಮತ್ತು ಪೌಢ ಶಿಕ್ಷಣ) ಶಿಕ್ಷಣ ಇಲಾಖೆ, 6ನೇ 


ಮಹಡಿ, ಬಹುಮಹಡಿ ಕಟ್ಟಡ, ಡಾ| ಅಂಬೇಡ್ಕರ್‌ ವೀಧಿ, ಬೆಂಗಳೂರು 560 061 ಇವರಿಗೆ ಸಲ್ಲಿಸತಕ್ಕದ್ದು ಮೇಲೆ 
(೮೩೫) 


೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





ನಿಗಧಿಪಡಿಸಿದ ಅವಧಿಯೊಳಗೆ ಯಾವುದೇ ವ್ಯಕ್ತಿಗಳಿಂದ ಸ್ವೀಕರಿಸಬಹುದಾದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ 
ಸರ್ಕಾರವು ಪರಿಶೀಲಿಸುತ್ತದೆ. 
ಕರಡು ಮಾದರಿ ನಿಯಮಗಳು 
ನಗರ ಪಾಲಿಕೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿನ ಪಾಥಮಿಕ/ ಪೌಢಶಾಲೆಗಳಲ್ಲಿ ಹಾಗೂ ತಾಲ್ಲೂಕು ಪಂಚಾಯತ್‌ ವ್ಯಾಪ್ತಿಯಲ್ಲಿನ 
ಫೌಢಶಾಲೆಗಳಲ್ಲಿ ಎಸ್‌.ಡಿ.ಎಂ.ಸಿ. ರಚನೆ 
ಜು ಅಧ್ಯಾಯ -| 
ಪಾರಂಭಿಕ 
1. ಹೆಸರು ಪಾರಂಭ ಮತ್ತು ಅನ್ವಯಿಸುವಿಕೆ. (1) ಈ ನಿಯಮಗಳನ್ನು ಕರ್ನಾಟಕ ಪೌರ ನಿಗಮಗಳ, ಪೌರ ಸಭೆಗಳ 
ಮತ್ತು ತಾಲ್ಲೂಕು ಪಂಚಾಯತ್‌ಗಳ ಶಾಲಾಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿ (ಮಾದರಿ) ನಿಯಮಗಳು, 2010 ಎಂದು 
ಕರೆಯತಕ್ಕದ್ದು. 
(2) ಈ ನಿಯಮಗಳನ್ನು ಪಸ್ತುತ ಇರುವ ಎಸ್‌.ಡಿ.ಎಂ.ಸಿಗಳ ಅವಧಿ ಮುಗಿದ ನಂತರ ಅಥವಾ ಇವುಗಳನ್ನು 
ರಾಜ್ಯಪತದಲ್ಲಿ ಪಕಟಿಸಿದ ಮೂವತ್ತು ದಿನಗಳೊಳಗೆ ಇವುಗಳಲ್ಲಿ ಯಾವುದು ಮೊದಲೋ ಅಂದಿನಿಂದ ಜಾರಿಗೆ ಬರುತ್ತದೆ. 
(3) ಈ ನಿಯಮಗಳು ಪೌರ ಸಭಾ ವ್ಯಾಪ್ತಿಯ ಮತ್ತು ಪೌರ ನಿಗಮದ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪಾಥಮಿಕ ಮತ್ತು ಪೌಢ 
ಶಾಲೆಗಳಿಗೆ ಅನ್ವಯಿಸತಕ್ಕದ್ದು ಮತ್ತು ತಾಲ್ಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಫೌಢಶಾಲೆಗಳಿಗೆ ಸಂಬಂಧಿಸಿದಂತೆ ಈ 
ನಿಯಮಗಳನ್ನು ಕರ್ನಾಟಕ ಪಂಚಾಯತ್‌ರಾಜ್‌ ಅಧಿನಿಯಮ, 1993ರ ಪಕರಣ 316ರಡಿಯಲ್ಲಿ ರಚಿಸಲಾದ ಮಾದರಿ 
ಉಪವಿಧಿಗಳೆಂದು ಭಾವಿಸಿ ಅನ್ವಯಿಸತಕ್ಕದ್ದು. 
2. ಪರಿಭಾಷೆಗಳು-ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯ ಪಡಿಸದ ಹೊರತು, ಈ 
ಮುಂದಿನ ಪದಗಳು ಮತ್ತು ಪದಾವಳಿಗಳನ್ನು ಈ ಮುಂದಿನ ಅರ್ಥಗಳಲ್ಲಿ ಬಳಸಲಾಗಿದೆ,- 
ಎ. "ಅಧಿನಿಯಮ" ಎಂದರೆ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 (1977ರ ಕರ್ನಾಟಕ 
ಅಧಿನಿಯಮ, 14) ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964 (1964ರ ಕರ್ನಾಟಕ ಅಧಿನಿಯಮ, 22), 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ, 1993 (1993ರ ಕರ್ನಾಟಕ ಅಧಿನಿಯಮ, 14). 
ಬಿ. "ಶೈಕ್ಷಣಿಕ ವರ್ಷ" ಎಂದರೆ ಕರ್ನಾಟಕ ಶಿಕ್ಷಣ ಅಧಿನಿಯಮ, 1983ರ ಪಕರಣ 2ರ ಖಂಡ (1ರಲ್ಲಿ 
ಪರಿಭಾಷಿಸಿದಂತೆ ಮತ್ತು ಆಗಿಂದಾಗ್ಗೆ ತಿದ್ದುಪಡಿ ಮಾಡಿದಂತೆ " ಶೈಕ್ಷಣಿಕ ವರ್ಷ”; 
"ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ' ಎಂದರೆ ಕರ್ನಾಟಕ ಪೌರನಿಗಮಗಳ 
ಅಧಿನಿಯಮದ 58ನೇ ಪಕರಣದ (14) ಮತ್ತು (30)ನೇ ಖಂಡದ ಅನುಸಾರ ರಚಿತವಾದ " ಆರೋಗ್ಯ, 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ"; 
ಡಿ. "ವಾರ್ಡ್‌ ಸಮಿತಿ" ಎಂದರೆ ಪೌರ ನಿಗಮಗಳ ಅಧಿನಿಯಮದ 13-Aಿ ರ ಪಕರಣ ಅನುಸಾರ ರಚಿತವಾಗುವ 
ವಾರ್ಡ್‌ ಸಮಿತಿ; i 
ಇ. "ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ" ಎಂದರೆ ಕರ್ನಾಟಕ ಪೌರಸಭೆಗಳ 
ಅಧಿನಿಯಮದ 63ನೇ ಪಕರಣದ (1) ನೇ ಉಪ-ಪಕರಣದ ಖಂಡ (ಬಿ) ಅನುಸಾರ ರಚಿತವಾದ 
"ಆರೋಗ್ಯ, ಶಿಕ್ಷಣ ಮತ್ತು. ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ" ಮತ್ತು 71ನೇ ಪಕರಣದ ಅನುಸಾರ 
ರಚಿತವಾಗುವ ಜಂಟಿ ಸಮಿತಿ ; 
ಎಫ್‌. "ಸಾಮಾನ್ಯ ಸ್ಥಾಯಿ ಸಮಿತಿ" ಎಂದರೆ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ 148ನೇ ಪಕರಣದ 
(1) ನೇ ಉಪ-ನಿಯಮದ ಖಂಡ (ಎ) ಅನುಸಾರ ರಚಿತವಾದ "ಸಾಮಾನ್ಯ ಸ್ಥಾಯಿ ಸಮಿತಿ" 
ಜಿ. "ವಾರ್ಷಿಕ ಕಿಯಾ ಯೋಜನೆ” ಎಂದರೆ ಶಾಲೆಯ ಸಮಗ್ರ ಅಭಿವೃದ್ಧಿಯ ಸಂಬ೦ಧದಲ್ಲಿ ಮುಖ್ಯ ಶಿಕ್ಷಕರು 
ವಾರ್ಷಿಕ ಆಧಾರದ ಮೇಲೆ ರೂಪಿಸಿದ ಯೋಜನೆ ; 
ಹೆಚ್‌. ಪಾಥಮಿಕ ಶಾಲೆಯ ಗಮಗು' ಎಂದರೆ 8ನೇ ತರಗತಿಯವರೆಗೆ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿಲ್ಲದ 
ಐದರಿಂದ ಹದಿನಾಲ್ಕು ವರ್ಷಗಳ ವಯೋಮಿತಿಯ "ಮಗು" ; 
ವಿವರಣೆ:- ಪೌಢ ಶಾಲೆಯ "ಮಗು" ಎಂದರೆ 10 ನೇ ತರಗತಿಯವರೆಗೆ ಶಾಲಾ ಶಿಕ್ಷಣವನ್ನು 
ಪೂರ್ಣಗೊಳಿಸಿಲ್ಲದ ಹದಿನಾರು ವರ್ಷಗಳ ವಯೋಮಿತಿಯ "ಮಗು" 


29. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೩೭ 





ಎಲ್‌. 


ಉ೦. 


ಎನ್‌. 


"ಎಸ್‌.ಡಿ.ಎಂ.ಸಿ" ಎಂದರೆ ಈ ನಿಯಮಗಳಿಗೆ ಅನುಸಾರವಾಗಿ ರಚಿಸಲಾದ "ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿ ” 

"ಸದಸ್ಯ" ಎಂದರೆ ಎಸ್‌ಡಿಎಂಸಿಯ ಸದಸ್ಯ ಮತ್ತು ಇದು. ಈ ಉಪವಿಧಿಗಳ ಅಡಿಯಲ್ಲಿ ನಿಯಮಿಸಲಾದ 
ಪಕಿಯೆಗಳ ಅನುಸಾರವಾಗಿ ಎಸ ಕ ಸಹ ಸದಸ್ಯರಾಗಿ ಆಯ್ಕೆ ಮಾಡಲಾದ ಅಥವಾ ನಾಮ 
ನಿರ್ದೇಶಿಸಲಾದ ಅಂಥ ವ್ಯಕ್ತಿಗಳನ್ನು ಒಳಗೊಳ್ಳುತ್ತದೆ ; 

"ನಗರ ಪದೇಶ"ಎಂದರೆ, ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮದ ಪಕರಣ 3 ಮತ್ತು 4 ರ 
ಅಡಿಯಲ್ಲಿ ಪರಿಭಾಷಿಸಿದಂಥ "ನಗರ ಪದೇಶ'; yi 

"ಪೌರ ಸಭೆ ಪದೇಶ” ಎಂದರೆ, ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಪಕರಣ 3 ಮತ್ತು 350 ರ 
ಅಡಿಯಲ್ಲಿ ಪರಿಭಾಷಿಸಿದಂಥ "ಪೌರ ಸಭೆ ಪದೇಶ" ; 

"ತಾಲ್ಲೂಕು ಪಂಚಾಯತ್‌” ಎಂದರೆ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ 2ನೇ ಪಕರಣದ 
ಖಂಡ (39)ರ ಅಡಿಯಲ್ಲಿ ಪರಿಭಾಷಿಸಿದಂಥ "ತಾಲ್ಲೂಕು ಪಂಚಾಯತಿ" 

"ತಂದೆ/ತಾಯಿ" ಎಂದರೆ ಶಾಲೆಯಲ್ಲಿ ಓದುತ್ತಿರುವ ಮಗುವಿನ ಸಹಜ ಸ 

"ತಂದೆ ತಾಯಿಯರ ಪರಿಷತ್ತು" ಎಂದರೆ ನಿರ್ದಿಷ್ಟ ಶಾಲೆಯ ರಿಜಿಸ್ಟರಿನಲ್ಲಿ ದಾಖಲು ಮಾಡಿರುವ ಮತ್ತು 
ಹಾಜರಾಗುತ್ತಿರುವ ಮಕ್ಕಳ ಎಲ್ಲಾ ತಂದೆ ತಾಯಿಯರ ಪರಿಷತ್ತು: 


ವಿವರಣೆ.- 


() ಸ್ಪಷ್ಟೀಕರಣದ ಸಲುವಾಗಿ, ಮಗುವಿನ ತಂದೆ ತಾಯಿ ಇಬ್ಬರೂ ತಂದೆ ತಾಯಿಯರ ಪರಿಷತ್ತಿನ 
ಸದಸ್ಯ [ರಾಗಿರತಕ್ಕದ್ದೆಂದು ಈ ಮೂಲಕ ನಿರ್ಧಿಷ್ಟ ಪಡಿಸಲಾಗಿದೆ. 


(iy ಈ ಬ ಅಡಿಯಲ್ಲಿ ಪರಿಭಾಷಿ Ne ತಂದೆ ತಾಯಿಯರ ಪರಿಷತ್‌ನ್ನು ಕರ್ನಾಟಕ ಪೌರ 


ನಿಗಮಗಳ ಅಧಿನಿಯಮದ 13-A ಪಕರಣದಡಿಯಲ್ಲಿ ರಚಿಸಲಾದ "ವಾರ್ಡ್‌ ಸಮಿತಿಯ ಉಪಸಮಿತಿ" 
ಎಂಬುದಾಗಿ ಪಾಥಮಿಕ ಶಾಲೆಗಳಲ್ಲಿ "ಭಾವಿಸತಕ್ಕದ್ದು 


(1) ಈ ನಿಯಮಗಳ ಅಡಿಯಲ್ಲಿ ಪರಿಭಾಷಿಸಿದಂತೆ ಇಂಡಹಾಹಯತ ಪರಿಷತ್‌ನ್ನು ಕರ್ನಾಟಕ ಪೌರಸಭೆಗಳ 


ಅಧಿನಿಯಮದ 58ನೇ ಪಕರಣದ (14) ಮತ್ತು (30)ರ ಖಂಡದ ಅಡಿಯಲ್ಲಿ ರಚಿಸಲಾದ "ಆರೋಗ್ಯ, 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಉಪ ಸಮಿತಿ" ಎಂಬುದಾಗಿ ಭಾವಿಸತಕ್ಕದ್ದು. 


(1) ಈ ನಿಯಮಗಳ ಅಡಿಯಲ್ಲಿ ಪರಿಭಾಷಿಸಿದಂತೆ ತಂದೆ ತಾಯಿಯರ ಪರಿಷತ್‌ನ್ನು ಕರ್ನಾಟಕ 


ಪೌರಸಭೆಗಳ ಅಧಿನಿಯಮದ 63ನೇ ಪಕರಣದ (1 ನೇ ಉಪ-ಪಕರಣದ ಖಂಡ (ಬಿ) ಮತ್ತು 
71ರ ಅಡಿಯಲ್ಲಿ "ಇತರ ಇಂತಹುದೇ ಮಂಡಳಿಗಳು" ಎಂಬುದಾಗಿ ಭಾವಿಸತಕ್ಕದ್ದು. 


ಲ) ಈ ನಿಯಮಗಳ ಅಡಿಯಲ್ಲಿ ಪರಿಭಾಷಿಸಿದಂತೆ ತಂದೆ ತಾಯಿ ಪರಿಷತ್‌ನ್ನು ಕರ್ನಾಟಕ ಪಂಚಾಯತ್‌ 


ರಾಜ್‌ ಅಧಿನಿಯಮದ ಪಕರಣ 3ರ ಅಡಿಯಲ್ಲಿ "ಇತರ ಇಂತಹುದೇ ಮಂಡಳಿಗಳು" ಎಂಬುದಾಗಿ 
ಭಾವಿಸತಕ್ಕದ್ದು. | 
"ಅಧ್ಯಕ್ಷ ಎಂದರೆ ಆಯಾ ಕ್ಷೇತ್ರದ ಶಾಸಕರು ಅಥವಾ ಶಾಸಕರಿ೦ದ ನಾಮನಿರ್ದೇಶಿತ ವ್ಯಕ್ತಿ, ಶಾಲಾಭಿವೃದ್ದಿ 
ಮತ್ತು ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿರತಕ್ಕದ್ದು. 
"ಸದಸ್ಯ ಕಾರ್ಯದರ್ಶಿ" ಎಂದರೆ ಎಸ್‌ಡಿಎಂಸಿಯ ಸದಸ್ಯ ಕಾರ್ಯದರ್ಶಿ ; 
'ಪಾಥಮಿಕ ಶಾಲೆ" ಎಂದರೆ ಯಾವುದೇ ಸರ್ಕಾರಿ ಸ ಪಾಥಮಿಕ ಶಾಲೆ, ಹಿರಿಯ ಪಾಥಮಿಕ ಶಾಲೆ 
ಅಥವಾ ಮಾಧ್ಯಮಿಕ ಶಾಲೆ, ಶಿಕ್ಷಣ ಖಾತರಿ ಯೋಜನಾ ಕೇಂದ, ರೆಸಿಡೆನ್ಸಿಯಲ್‌ ಬಿಡ್ಡ್‌- ಕೋರ್ಸ್‌ 
ಕೇಂದ್ರ ಅಥವಾ ಪಾಥಮಿಕ ಶಿಕ್ಷಣವನ್ನು ಒದಗಿಸುವುದಕ್ಕಾಗಿ "ಆಗಿಂದಾಗ್ಗೆ ರಾಜ್ಯವು ನಿಯಮಿಸಿದ 
ಯಾವುದೇ ಇತರೆ ಸಂಸ್ಥೆ / ರಚನೆಯನ್ನು ಒಳಗೊಳ್ಳುತ್ತದೆ. 
"ಪೌಢಶಾಲೆ" ಎಂದರೆ ಫೌಢಶಾಲೆಗಳಲ್ಲಿ 8 ರಿಂದ 10ನೇ ತರಗತಿ ಶಿಕ್ಷಣ ನೀಡುವ ಸಂಯುಕ್ತ ಪದವಿ 
ಪೂರ್ವ ಕಾಲೇಜುಗಳಲ್ಲಿನ ಪದವಿ ಪೂರ್ವ ವಿಭಾಗ ಹೊರತುಪಡಿಸಿ ಯಾವುದೇ ಸರ್ಕಾರಿ 
ಪೌಢಶಾಲೆ/ಪೌಢ ಶಿಕ್ಷಣವನ್ನು ಒದಗಿಸುವುದಕ್ಕಾಗಿ ಆಗಿಂದಾಗ್ಗೆ ರಾಜ್ಯವು ನಿಯಮಿಸಿದ ಯಾವುದೇ ಇತರೆ 
ಸಂಸ್ಥೆಯನ್ನು ಒಳಗೊಳ್ಳುತ್ತದೆ. 


೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





ವಿವರಣೆ:- "ಶಾಲೆ" ಎಂಬುದರಲ್ಲಿ ಶಾಲೆಗೆ ಸೇರಿದ ಯಾವುದೇ ವಿದ್ಯಾರ್ಥಿ ನಿಲಯ/ನಿವಾಸ ಸೌಲಭ್ಯ 
ಒಳಗೊಳ್ಳುತ್ತದೆ. 
ಟಿ. "ಎಲಿಮೆಂಟರಿ ಶಿಕ್ಷಣ" ಎಂದರೆ ಯಾವುದೇ ಶಾಲೆಯಲ್ಲಿನ ಪಾಥಮಿಕ ಮತ್ತು ಹಿರಿಯ ಪಾಥಮಿಕ ಶಿಕ್ಷಣ ; 
ಯು. "ಸೆಕೆ೦ಡರಿ ಶಿಕ್ಷಣ" ಎಂದರೆ ಯಾವುದೇ ಶಾಲೆಯಲ್ಲಿನ 8 ರಿಂದ 10ನೇ ತರಗತಿ ಶಿಕ್ಷಣ, ಸಂಯುಕ್ತ ಪದವಿ 
ಪೂರ್ವ ಕಾಲೇಜುಗಳಲ್ಲಿನ ಪದವಿಪೂರ್ವ ವಿಭಾಗ ಹೊರತು ಪಡಿಸಿ 8 ರಿಂದ 10ನೇ ತರಗತಿಯನ್ನು 
ಒಳಗೊಳ್ಳುತ್ತದೆ. 
ವಿ. "ಶಾಲಾ ನಿಧಿ" ಎಂದರೆ ಪತಿಯೊಂದು ಶಾಲೆಗಾಗಿ ಇರುವ ಒಂದು ಅಭಿವೃದ್ಧಿ ನಿಧಿ ಮತ್ತು ಇದರಲ್ಲಿ 
ಸರ್ಕಾರವು ಬಿಡುಗಡೆ ಮಾಡುವ ವೇತನ ಅನುದಾನವನ್ನು ಹೊರತುಪಡಿಸಿ ಕೇಂದ್ರ ಅಥವಾ ರಾಜ್ಯ 
ಸರ್ಕಾರಗಳು ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಥವಾ ಪೌರ ನಿಗಮಗಳಂಥ 
ಸ್ಥಳೀಯ ಮಂಡಳಿಗಳು ಬಿಡುಗಡೆ ಮಾಡುವ ನಿಧಿಗಳು ಅಥವಾ ಶಾಲೆಯ ಪಯೋಜನಕ್ಕಾಗಿ ನಗದು 
ರೂಪದಲ್ಲಿ ಅಥವಾ ವಸ್ತು ರೂಪದಲ್ಲಿ ನೀಡುವ ಸಾರ್ವಜನಿಕ ವಂತಿಗೆಗಳು ಸೇರುತ್ತವೆ ; 
ಡಬ್ಲ್ಯೂ. "ಉಪಾಧ್ಯಕ್ಷ" ಎಂದರೆ ಈ ನಿಯಮಗಳ ಅಡಿಯಲ್ಲಿ ನಿಯಮಿಸಲಾದ ಪಕಿಯೆಗಳ ಅನುಸಾರವಾಗಿ 
ಎಸ್‌ಡಿಎಂಸಿಯ ಸದಸ್ಯರಿಂದ ಆಯ್ಕೆಯಾದ ಎಸ್‌ಡಿಎಂಸಿಯ ಉಪಾಧ್ಯಕ್ಷ. 
ಅಧ್ಯಾಯ -!॥॥ 
ವಾರ್ಡ್‌ ಸಮಿತಿ/ ಆರೋಗ್ಲ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ/ ಜಂಟಿ ಸಮಿತಿ, ಸಾಮಾನ್ಯ ಸ್ಥಾಯಿ ಸಮಿತಿಯ 
ಪಕಾರ್ಯಗಳು ಮತ್ತು. ಅಧಿಕಾರಗಳು 
3. ಶಾಲಾಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಎಸ್‌ಡಿಎಂಸಿ. ರಚನೆ... (1) ವಾರ್ಡ್‌ ಸಮಿತಿಯು ತನ್ನ ಪದೇಶದ 
ವ್ಯಾಪ್ತಿಯೊಳಗಿನ ಪತಿಯೊಂದು ಪಾಥಮಿಕ ಶಾಲೆಗಳಿಗಾಗಿ/ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯನ್ನು 
ತನ್ನ ಪದೇಶದ ವ್ಯಾಪ್ತಿಯೊಳಗಿನ ಪತಿಯೊಂದು ಫೌಢಶಾಲೆಗಳಿಗಾಗಿ ನೂ ಭಾರವೆ ಹ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯನ್ನು ರಚಿಸತಕ್ಕದ್ದು. 
ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ/ಜ೦ಟಿ ಸಮಿತಿಯು ತನ್ನ ಪದೇಶದ ವ್ಯಾಪ್ತಿಯೊಳಗೆ 
ಪತಿಯೊಂದು ಪಾಥಮಿಕ ಮತ್ತು ಪೌಢಶಾಶೆಗಳಿಗಾಗಿ ಹಿ ಪೌರಸಭೆಗಳ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯನ್ನು ರಚಿಸತಕ್ಕದ್ದು 
ತಾಲ್ಲೂಕು ತ್‌ ಪದೇಶದ ವ್ಯಾಪ್ತಿಯೊಳಗೆ ಪತಿಯೊಂದು ಸರ್ಕಾರಿ ಪೌಢಶಾಲೆಗೆ ಒಂದು ತಾಲ್ಲೂಕು 
ಪಂಚಾಯತ್‌ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯನ್ನು ಸಾಮಾನ್ಯ ಸ್ಥಾಯೀ ಸಮಿತಿಯು ರಚಿಸತಕ್ಕದ್ದು. 
ಇದು ಸದರಿ ತಾರೆಯ ಮುಖ್ಯ ಶಿಕ್ಷಕರಿಗೆ ಅಂಥ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಚ ರಚನೆಯ 
ಕಾರ್ಯವನ್ನು ಪತ್ಕಾಯೋಜಿಸಲಾಗಿದೆ. 
ಆದರೆ ಮುಖ್ಯ ಶಿಕ್ಷಕರು ಎಸ್‌ ಡಿಎಂಸಿಯ ನಿಗದಿತ ಅವಧಿಯು ಮುಗಿಯುವ ವೇಳೆಗೆ ಹೊಸ ಎಸ್‌ ಡಿಎಂಸಿಯ 
ರಚನೆಗಾಗಿ ಸಂಬಂದಿಸಿದ ಸ್ಥಾಯಿ ಸಮಿತಿಗೆ ಲಿಖಿತ ಮನವಿಯನ್ನು ಸಲ್ಲಿಸುವುದು. ಯಾವುದೇ ಕಾರಣಕ್ಕೆ ಸ್ಥಾಯಿ ಸಮಿತಿಗಳು 
ಶಾಲೆಯ ಅಸ್ತಿತ್ರದಲ್ಲಿರುವ ಎಸ್‌ ಡಿಎಂಸಿಯ ಅವಧಿಯು ಕೊನೆಗೊಳ್ಳುವ ಗರಿಷ್ಠ ಮೂವತ್ತು ದಿವಸಗಳೊಳಗೆ ಶಾಲಾ ಅಭಿವೃದ್ಧಿ 
ಮತ್ತು ನಿರ್ವಹಣಾ ಸಮಿತಿಗಳನ್ನು ರಚಿಸುವ ಕಾರ್ಯವನ್ನು ಪತ್ಕಾಯೋಜಿಸಲು ವಿಫಲವಾದಲ್ಲಿ ಆಗ ಶಾಲೆಯ ಮುಖ್ಯ 
ಶಿಕ್ಷಕರಿಗೆ ಆಯಾ ಶಾಲೆಯ ಶಾಲಾಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿಯನ್ನು ರಚಿಸುವ ಕಾರ್ಯದ ಅಧಿಕಾರವನ್ನು 
ನೀಡಲಾಗಿದೆ ಎಂದು ಭಾವಿಸಿ, ಸಮಿತಿ ರಚನೆ ಕಾರ್ಯವನ್ನು ಕೈಗೆತ್ತಿಕೊಳ್ಳತಕ್ಕದ್ದು. 
(2) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಕೆಳಗೆ ನಿಯಮಿಸಲಾದ ರೀತಿಯಲ್ಲಿ ಮುಂದಿನ ವ್ಯಕ್ತಿಗಳನ್ನು 
ಒಳಗೊಂಡಿರತಕ್ಕದ್ದು. 

(1... ತಂದೆ ತಾಯಿಯರ ಪರಿಷತ್ತು. ತಮ್ಮ ಪೈಕಿ ಒಂಬತ್ತು ಜನ ಪತಿನಿಧಿಗಳನ್ನು ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಗೆ ಆಯ್ಕೆ ಮಾಡತಕ್ಕದ್ದು. ಆ ಒಂಭತ್ತು ಜನ ಪತಿನಿಧಿಗಳಲ್ಲಿ, ಕನಿಷ್ಠ ಮೂರು ಜನ 
ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದಿಂದ ತಲಾ ಒಬ್ಬರು, 
ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪತಿನಿಧಿಯನ್ನು ಒಳಗೊಂಡಿರತಕ್ಕದ್ದು. ಹಾಗೂ ಅವರ 
ಮಕ್ಕಳು ಆ ಶಾಲೆಯ ಬಿಟ್ಟ ಕೂಡಲೇ ಅವರ ಸದಸ್ಯತ್ವ ರದ್ದಾಗತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ ಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೩೯ 





(1) ಪಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಆರೋಗ್ಯ ಕಾರ್ಯಕರ್ತೆ, ಮತ್ತು 
ಅಂಗನವಾಡಿ ಕಾರ್ಯಕರ್ತೆ, ಇ ಪದನಿಮಿತ್ತ ಸದಸ್ಕರಾಗಿರತಕ್ಕದ್ದು. 

(iii) ಪೌಢ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು / ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಉಪ 
ಪ್ರಾಂಶುಪಾಲರು, ಸ್ಥಳೀಯ ವೈದ್ಯಾಧಿಕಾರಿ ಇವರು ಪದನಿಮಿತ್ತ ಸದಸ್ಯ ್ಯರಾಗಿರತಕ್ಕದ್ದು. 

(iv) ಸಾಧ್ಯವಿರುವ ಕಡೆಗಳಲ್ಲಿ ಶಾಲೆಯ ಉನ್ನತ ತರಗತಿಯಿಂದ ಸಂಬಂಧಪಟ್ಟ ತರಗತಿಗಳ 
ವಿದ್ಯಾರ್ಥಿಗಳೇ ಆಯ್ಕೆ ಮಾಡಿದ ಇಬ್ಬರು ವಿದ್ಯಾರ್ಥಿಗಳು, ಎಂದರೆ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ 
ವಿದ್ಯಾರ್ಥಿನಿ ಇವರು ಶಾಲಾಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯಲ್ಲಿ ವಿದ್ಯಾರ್ಥಿಗಳ 
ಪತಿನಿಧಿಗಳಾಗಿರತಕ್ಕದ್ದು. 

ವಿವರಣೆ - ಬಾಲಕರ ಶಾಲೆಯಾಗಿದ್ದಲ್ಲಿ, ಇಬ್ಬರು ಬಾಲಕ ಪತಿನಿಧಿಗಳು ಮತ್ತು ಬಾಲಕಿಯರ ಶಾಲೆಯಾಗಿದ್ದಲ್ಲಿ 
ಇಬ್ಬರು ಬಾಲಕಿಯರನ್ನು, ಉನ್ನತ ತರಗತಿಯಿ೦ದ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. 
(3) (2) ನೇ ಉಪ-ಖಂಡದ ಅಡಿಯಲ್ಲಿ ನೇಮಕ ಮಾಡಲಾದ ವ್ಯಕ್ತಿಗಳು, ಈ ಮುಂದಿನ ವ್ಯಕ್ತಿಗಳು ಲಭ್ಯವಿರುವ 
ಕಡೆಗಳಲ್ಲಿ ಅಂಥವರನ್ನು ನಾಮ ನಿರ್ದೇಶನ ಮಾಡತಕ್ಕದ್ದು,- 

(1. ಶಾಲಾ ವ್ಯಾಪ್ತಿಯಲ್ಲಿನ ಜ್‌ ಯುವತಿ ಮಂಡಳಿಯಿಂದ ಅಥವಾ ಎಸ್‌ಹೆಚ್‌ಜಿ Se! ಗಂ॥0 
Group. ತೆ ಒಬ್ಬ ಪತಿನಿಧಿ ; 

(i). ಶಾಲಾ ವ್ಯಾಪ್ತಿಯಲ್ಲಿ ವಾಸವಾಗಿರುವ ಒಬ್ಬ ಶಿಕ್ಷಣ ತಜ್ಞ ಅಥವಾ ಶಾಲಾ ವ್ಯಾಪ್ತಿಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಎನ್‌ಜಿಓ/ಎನ್‌ಪಿಓ ಪೈಕಿ ಒಬ್ಬ ಪತಿನಿಧಿ; 


ವಿವರಣೆ - ಈ ಉಪಬಂಧದ ಉದ್ದೇಶಕ್ಕಾಗಿ, ಒಬ್ಬ ಶಿಕ್ಷಣತಜ್ಞ ಎಂದರೆ ಪದವಿಯನ್ನು 
ಪೂರ್ಣಗೊಳಿಸಿರುವ ಯಾವುದೇ ವ್ಯಕ್ತಿ ಮತ್ತು ಇದು ಹಿಂದಿನ ಅಥವಾ ನಿವೃತ್ತ ಶಿಕ್ಷಕರನ್ನು 
ಒಳಗೊಳ್ಳುತ್ತದೆ. 


(iii) ಪಾಥಮಿಕ ಶಾಲೆಗೆ ರೂ. 15,000/-ಗಳಿಗೆ ಸಮನಾದ ಅಥವಾ ಅದಕ್ಕಿಂತ ಅಧಿಕ ಮೌಲ್ಯ 
ಹೊಂದಿರುವ, ಜಮೀನನ್ನು ಅಥವಾ ನಗದು ವಸ್ತುವನ್ನು ಶಾಲೆಗೆ ನೀಡಿರುವ ದಾನಿ ; 

(iv) ಪೌಢ ಶಾಲೆಗಳಿಗೆ ರೂ. 35,000-00 ಗಳಿಗೆ ಸಮನಾದ ಅಥವಾ ಅದಕ್ಕಿಂತ ಅಧಿಕ ಮೌಲ್ಯ 
ಹೊಂದಿರುವ, ಜಮೀನನ್ನು ಅಥವಾ ನಗದು ಅಥವಾ ವಸ್ತುವನ್ನು ಶಾಲೆಗೆ AE ಒಬ್ಬ ದಾನಿ. 

4. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಗಳ ಮೇಲ್ವಿಚಾರಣೆ.- ಪಾಥಮಿಕ ಶಾಲೆಗಳಿಗೆ ವಾರ್ಡ್‌ ಸಮಿತಿ/ ಪೆ ಪೌಢ 
ಶಾಲೆಗಳಿಗೆ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯು / ಜಂಟಿ ಸಮಿತಿಯು ಅಥವಾ ತಾಲ್ಲೂಕು 
ಪಂಚಾಯಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿಯು ಅವುಗಳ ವ್ಯಾಪ್ತಿಯಲ್ಲಿ ಬರುವ ಶಾಲೆಯು.- 

(1) ಕರ್ನಾಟಕ ಪೌರನಿಗಮಗಳ ಅಧಿನಿಯಮದ 58ನೇ ಪಕರಣದ (14) ಮತ್ತು (30)ನೇ ಖಂಡದಲ್ಲಿ ಹಾಗೂ 13ಎ 
ಪಕರಣದಲ್ಲಿ ನಿರ್ಧಿಷ್ಟಪಡಿಸಲಾದ ಪಕಾರ್ಯಗಳು ಮುಂದುವರಿಕೆಯಾಗಿ, ಈ ಸಂಬಂಧದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯು ಕೈಗೊಂಡ ಕಮಗಳನ್ನು ಪರಿಶೀಲನೆ ಮಾಡತಕ್ಕದ್ದು. 

(2) "ಮಹಾನಗರ ಪದೇಶ'ದ ವ್ಯಾಪ್ತಿಯೊಳಗಿನ ಶಾಲೆಗಳ pS ಕಾಮಗಾರಿ ಯೋಜನೆಗಳ ಅನುಷ್ಠಾನವನ್ನು 
ನಿಯತವಾಗಿ ಪರಿಶೀಲನೆ ಮಾಡತಕ್ಕದ್ದು ಮತ್ತು ಸಾಧ್ಯವಿರುವ ಕಡೆಗಳಲ್ಲಿ ಅವುಗಳ ಅನುಷ್ಠಾನಕ್ಕೆ ಅಗತ್ಯ ನೆರವು ನೀಡತಕ್ಕದ್ದು. 

(3) ಕರ್ನಾಟಕ ಪೌರ ಸಭಗಳ ಅಧಿನಿಯಮದ 63ನೇ ಪಕರಣದಲ್ಲಿ (1ನೇ ಉಪ ಪಕರಣದ (ಬಿ) ಖಂಡದಲ್ಲಿ 
ನಿರ್ಧಿಷ್ಟಪಡಿಸಲಾದ ಪಕಾರ್ಯಗಳು ಮುಂದುವರಿಕೆಯಾಗಿ. ಈ ಸಂಬಂಧದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯು ಕೈಗೊಂಡ ಕಮಗಳನ್ನು ಪರಿಶೀಲನೆ ಮಾಡತಕ್ಕದ್ದು. 

(4) ಹರಸಿ "ಪ್ರದೇಶ'ದ ವ್ಯಾಪ್ತಿಯೊಳಗಿನ ಸಾಲಗಳ ವಾರ್ಷಿಕ ಕಾಮಗಾರಿ ಯೋಜನೆಗಳ ಅನುಷ್ಠಾನವನ್ನು 
ನಿಯತವಾಗಿ ಪರಿಶೀಲನೆ ಮಾಡತಕ್ಕದ್ದು ಮತ್ತು ಸಾಧ್ಯವಿರುವ ಕಡೆಗಳಲ್ಲಿ ಅವುಗಳ ಅನುಷ್ಠಾನಕ್ಕೆ ಅಗತ್ಯ ನೆರವು ನೀಡತಕ್ಕದ್ದು. 

(5) ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಅನುಸೂಚಿ ॥ ರ ೫೪ ನೇ ಖಂಡದಲ್ಲಿ ನಿರ್ಧಿಷ್ಟಪಡಿಸಲಾದ 
ಪಕಾರ್ಯಗಳು ಮುಂದುವರಿಕೆಯಾಗಿ, ಈ ಸಂಬಂಧದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಕೈಗೊಂಡ 
ಕಮಗಳನ್ನು ಪರಿಶೀಲನೆ ಮಾಡತಕ್ಕದ್ದು. 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





(6) "ತಾಲ್ಲೂಕು ಪಂಚಾಯತ್‌ ಪದೇಶ'ದ ವ್ಯಾಪ್ತಿಯೊಳಗಿನ ಪೌಢಶಾಲೆಗಳ ವಾರ್ಷಿಕ ಕಾಮಗಾರಿ ಯೋಜನೆಗಳ 
ಅನುಷ್ಠಾನವನ್ನು ನಿಯತವಾಗಿ ಪರಿಶೀಲನೆ ಮಾಡತಕ್ಕದ್ದು ಮತ್ತು ಸಾಧ್ಯವಿರುವ ಕಡೆಗಳಲ್ಲಿ ಅವುಗಳ ಅನುಷ್ಠಾನಕ್ಕೆ ಅಗತ್ಯ ನೆರವು 
ನೀಡತಕ್ಕದ್ದು. 

(7) ಮಾಹಿತಿ ವಿನಿಮಯ ಮತ್ತು ಸಮನ್ವಯತೆಯ ಉದ್ದೇಶಕ್ಕಾಗಿ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಪಕ್ಷ ಪತಿ ಮೂರು 

ತಿಂಗಳಿಗೊಮ್ಮೆ 

(1)... ಮಹಾನಗರ ಪಾಲಿಕೆ ಪತಿ ವಾರ್ಡ್‌ ವ್ಯಾಪ್ತಿಯಲ್ಲಿರುವ ಎಲ್ಲಾ ಪಾಥಮಿಕ ಶಾಲೆಗಳ ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯ ಪದಾಧಿಕಾರಿಗಳ ಜಂಟಿ ಸಭೆಯನ್ನು ವಾರ್ಡ್‌ ಸಮಿತಿ ನಡೆಸತಕ್ಕದ್ದು. 

() ಹಾಗೆಯೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಪೌಢ ಶಾಲೆಗಳ ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯ ಪದಾಧಿಕಾರಿಗಳ ಜಂಟಿ ಸಭೆಯನ್ನು ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸ್ಥಾಯಿ ಸಮಿತಿಯು ನಡೆಸತಕ್ಕದ್ದು. 

(1) ಪೌರಸಭೆ ಪದೇಶದ ವ್ಯಾಪ್ತಿಯಲ್ಲಿರುವ ಎಲ್ಲಾ ಪಾಥಮಿಕ ಶಾಲೆಗಳ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯ ಜೆ ಜಂಟಿ ಸಭೆಯನ್ನು ನಡೆಸತಕ್ಕದ್ದು ಹಾಗೆಯೇ ಪೌಢಶಾಲೆಗಳ ಶಾಲಾ ಅಭಿವೃದ್ಧಿ 
ಮತ್ತು ನಿರ್ವಹಣ ಸಮಿತಿಯ ಪದಾಧಿಕಾರಿಗಳ ಜಂಟಿ ಸಭೆಯನ್ನು ಪತ್ರೇಕವಾಗಿ ಆರೋಗ್ಯ, ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸ ಸ್ಥಾಯಿ ಸಮಿತಿಯು/ಜಂಟಿ ಸಮಿತಿಯು ನಡೆಸತಕ್ಕದ್ದು. 

(iv) ತಾಲ್ಲೂಕು ಪಂಚಾಯತ್‌ ಪದೇಶದ ವ್ಯಾಪ್ತಿಯಲ್ಲಿರುವ ಎಲ್ಲಾ ಪೌಢ ಶಾಲೆಗಳ ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯ ಪದಾಧಿಕಾರಿಗಳ ಜ೦ಟಿ ಸಭೆಯನ್ನು ಸಾಮಾನ್ಯ ಸ್ಥಾಯಿ ಸಮಿತಿಯು ನಡೆಸತಕ್ಕದ್ದು. 

5. ನಿಧಿಗಳ ಸಕಾಲಿಕ ಹಂಚಿಕೆ.-(1) ಮಹಾನಗರ ಪಾಲಿಕೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿ ಮತ್ತು ಪುರಸಭೆ/ ನಗರಸಭೆ/ ಪಟ್ಟಣ ಪಂಚಾಯಿತಿಯು ಹಾಗೂ ತಾಲ್ಲೂಕು ಪಂಚಾಯತ್‌ನ 
ಸಾಮಾನ್ಯ ಸ್ಥಾಯಿ ಸಮಿತಿಯು ಶಾಲೆಯ ಶಿಕ್ಷಣಕ್ಕಾಗಿ ಮತ್ತು ಶಾಲೆಯ ಮೂಲಭೂತ ಸೌಕರ್ಯಗಳಿಗಾಗಿ, ತಾನು ಸ್ವೀಕರಿಸಿದ 
ಎಲ್ಲಾ ನಿಧಿಗಳನ್ನು, ಸ್ವೀಕರಿಸಿದ ಒಂದು ವಾರದೊಳಗೆ ಶಾಲೆಯ ಎಸ್‌ಡಿಎಂಸಿ ಖಾತೆಗೆ ವರ್ಗಾಯಿಸತಕ್ಕದ್ದು. 

(2) ಪೌರ ನಿಗಮದ ಪದೇಶದ ವ್ಯಾಪ್ತಿಯೊಳಗಿನ ಶಾಲೆಗಳ ಅಗತ್ಯಕ್ಕೆ ತಕ್ಕಂತೆ ಮಹಾನಗರ ಪಾಲಿಕೆ ವಾರ್ಡ್‌ ಸಮಿತಿ/ 
ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಮತ್ತು ಪೌರಸಭಾ ಪದೇಶದ ವ್ಯಾಪ್ತಿಯೊಳಗಿನ ಶಾಲೆಗಳ 
ಅಗತ್ಯಕ್ಕೆ ತಕ್ಕಂತೆ ಪುರಸಭೆ/ನಗರಸಭೆ/ಪಟ್ಟಣ ಪಂಚಾಯಿತಿಯು ಹಾಗೂ ತಾಲ್ಲೂಕು ಪಂಚಾಯತ್‌ ಪದೇಶದ ವ್ಯಾಪ್ತಿಯೊಳಗಿನ 
ಭಾ ಆಗತ್ತಕ್ಕ ತಕ್ಕಂತೆ ತಾಲ್ಲೂಕು ಪಂಚಾಯತ್‌ ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಶಾಲೆಗಳ ಎಸ್‌ಡಿಎಂಸಿ ಖಾತೆಗೆ 
ಹೆಚ್ಚುವರಿ ನಿಧಿಗಳನ್ನು A ಚಹ: 

ಧ್ಯಾಯ- Ill 
ಶಾಲಾ ಅಭಿವೃದ್ಧಿ ಮತ್ತು ie ಸಮಿತಿಯ ಪಕಾರ್ಯಗಳು 

6. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿ (ಎಸ್‌ಡಿಎಂಸಿ)ಯ ಪದಾಧಿಕಾರಿಗಳ ಆಯ್ಕೆ.- (1) ಆಯಾ ಕ್ಷೇತದ ಶಾಸಕರು 
ಅಥವಾ ಶಾಸಕರಿಂದ ನಾಮನಿರ್ದೇಶಿತ ವ್ಯಕ್ತಿ ಶಾಲಾಭಿವೃದ್ದಿ ಮತ್ತು ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿರತಕ್ಕದ್ದು 
ಉಪಾಧ್ಯಕ್ಷರನ್ನು ತಂದೆ ತಾಯಿಯರ ಪರಿಷತ್ತಿನ ಪತಿನಿಧಿಗಳಾಗಿರುವ ಸದಸ್ಯರ ಪೈಕಿ ಒಬ್ಬರನ್ನು ಆಯ್ಕೆ ಮಾಡತಕ್ಕದ್ದು. 

(2) ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಆಕೆಯ/ಆತನ ಗೈರುಹಾಜರಿಯಲ್ಲಿ ಶಾಲೆಯ ಸೇವಾ ಜೇಷ್ಠತೆಯ ಶಿಕ್ಷಕರನ್ನು ಶಾಲಾ 
ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಪದನಿಮಿತ್ತ ಸದಸ್ಯ ಕಾರ್ಯದರ್ಶಿಯಾಗಿ ನೇಮಿಸತಕ್ಕದ್ದು. 
(3) ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮೂರು ವರ್ಷಗಳ ಅವಧಿಗೆ ಅಥವಾ ಅವನು/ಅವಳು ಸದಸ್ಯರಾಗಿರುವುದು 
ರದ್ದಾಗುವವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಅಧಿಕಾರವನ್ನು ಹೊಂದಿರತಕ್ಕದ್ದು. 
7. ಅಧ್ಯಕ್ಷರ ಪಃ ಪಕಾರ್ಯಗಳು.- (1) ಅಧ್ಯಕ್ಷರು ಈ ಮುಂದಿನ ಪಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು,- 
() ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಅಧ್ಯಕ್ಷರಾಗಿ ಸಭೆಗಳ ಅಧ್ಯಕ್ಷತೆ ವಹಿಸುವುದು; 
(1) ದೂರುಗಳ ಪೆಟ್ಟಿಗೆಯನ್ನು ಆ ಸಮಯದಲ್ಲಿ ಅಲ್ಲಿ ಲಭ್ಯವಿರುವ ಕನಿಷ್ಟ ಒಬ್ಬ ಶಿಕ್ಷಕ ಮತ್ತು 
ವಿದ್ಯಾರ್ಥಿಯ ಉಪಸ್ಥಿತಿಯಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ತೆರೆಯುವುದು. 

(2) ಅಧ್ಯಕ್ಷರು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಮಾರ್ಗದರ್ಶನ ನೀಡುವಂಥ ಇತರೆ ಕಾರ್ಯಗಳನ್ನು 

ನಿರ್ವಹಿಸತಕ್ಕದ್ದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೪೧ 





8. ಉಪಾಧ್ಯಕ್ಷರ ಪಕಾರ್ಯಗಳು.- (1) ಅಧ್ಯಕ್ಷರ ಗೈರುಹಾಜರಿಯಲ್ಲಿ, ಉಪಾಧ್ಯಕ್ಷರು ಈ ನಿಯಮಗಳ 7ನೇ ನಿಯಮದಲ್ಲಿ 
ನಿರ್ದಿಷ್ಟಪಡಿಸಲಾದಂತೆ ಅಧ್ಯಕ್ಷರ ಪಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

(2) ಉಪಾಧ್ಯಕ್ಷರು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಮಾರ್ಗದರ್ಶನ ನೀಡುವಂಥ ಇತರ ಎಲ್ಲಾ 
ಕಾರ್ಯಗಳನ್ನು ಸಹ ನಿರ್ವಹಿಸತಕ್ಕದ್ದು. 

9. ಸದಸ್ಯ ಕಾರ್ಯದರ್ಶಿಯ ಪಕಾರ್ಯಗಳು.- (1) ಸದಸ್ಯ ಕಾರ್ಯದರ್ಶಿಯು ಈ ಮುಂದಿನ ಪಕಾರ್ಯಗಳನ್ನು 


ನಿರ್ವಹಿಸತಕ್ಕದ್ದು- 
(0) 


(ii) 


ಪತಿ ಶೈಕ್ಷಣಿಕ ವರ್ಷದ ಪಾರಂಭಕ್ಕೆ ಕನಿಷ್ಠ ಒಂದು ತಿಂಗಳ ಮೊದಲು ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯ ಅನುಮೋದನೆ ಪಡೆದು ವಾರ್ಷಿಕ ಕಿಯಾ ಯೋಜನೆಯನ್ನು 
ಸಿದ್ಧಪಡಿಸುವುದು; ಮತ್ತು ಅದನ್ನು ಸಿದ್ಧಪಡಿಸಿದ ಒಂದು ವಾರದೊಳಗೆ 
(ಎ) ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗೆ ಸಲ್ಲಿಸತಕ್ಕದ್ದು. 
(ಬಿ) ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯಸಮಿತಿ/ಜಂಟಿ ಸಮಿತಿಗೆ ಸಲ್ಲಿಸತಕ್ಕದ್ದು. 
(ಸಿ) ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ ಸಾಮಾನ್ಯ 
ಸ್ಥಾಯಿ ಸಮಿತಿಗೆ ಸಲ್ಲಿಸತಕ್ಕದ್ದು. 
ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಭೆಗೆ ಕಾರ್ಯಸೂಚಿ ತಯಾರಿಸುವುದು. 


ವಿವರಣೆ- ಸಭೆಗಳ ಕಾರ್ಯಸೂಚಿಯು ಶಾಲೆಯು ಮತ್ತು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಮಾಸಿಕ 
ಲೆಕ್ಕಪತಗಳು, ಶಾಲಾ ಅಭಿವೃದ್ಧಿ, ಆಡಳಿತ, ಹಾಜರಾತಿ, ದಾಖಲಾತಿ, ಮಕ್ಕಳನ್ನು ಶಾಲೆಯಲ್ಲಿ ಉಳಿಸಿಕೊಳ್ಳುವುದು ಮತ್ತು ಅವರ 
ಶೈಕ್ಷಣಿಕ ಸಾಧನೆಗೆ ಸಂಬಂಧಿಸಿದ ಅಂಶಗಳನ್ನು ಒಳಗೊಂಡಿರತಕ್ಕದ್ದು. 


(iii) 


(iv) 


(V) 


(Vi) 


(vii) 


(vil 


ಅಧ್ಯಾಯ 1/ ರ ಅನುಸಾರ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಭೆ ಕರೆಯುವುದು 
ಮತ್ತು ಅದಕ್ಕೆ ಅನುಕೂಲ ಕಲ್ಪಿಸಿಕೊಡುವುದು ಮತ್ತು ಎಲ್ಲಾ ಸಭೆಗಳ ನಡವಳಿಗಳನ್ನು 
ತೆಗೆದುಕೊಳ್ಳುವುದು. 
ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಮಾಹಿತಿಗಾಗಿ ಆತನ/ಆಕೆಯ ಅಧಿಕಾರದ 
ಅಡಿಯಲ್ಲಿ ಬರುವ ಎಲ್ಲ ವಿಷಯಗಳ ಮಾಹಿತಿಯನ್ನು ತಯಾರಿಸುವುದು. 
ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಲೆಕ್ಕಪತಗಳು ಮತ್ತು ದಾಖಲೆಗಳನ್ನು 
ಇಟ್ಟುಕೊಳ್ಳುವುದು. 
ಆತನ/ಆಕೆಯ ಪಭಾರದಲ್ಲಿರುವ ಶಾಲೆಗೆ ಸೇರಿರುವ ಎಲ್ಲ ದಸ್ತಾವೇಜುಗಳು ಮತ್ತು ಸ್ವತ್ತಿನ ಸುರಕ್ಷಿತ 
ಸುಪರ್ದಿಗೆ ಜವಾಬ್ದಾರರಾಗಿರುವುದು. 
ಕನಿಷ್ಟಪಕ್ಷ, ಪತಿ ಮೂರು ತಿಂಗಳುಗಳಿಗೊಮ್ಮೆ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿಯ 
ಚಟುವಟಿಕೆಗಳ ವರದಿ ಮತ್ತು ಲೆಕ್ಕಪತಗಳ ವಿವರಪಟ್ಟಿಯನ್ನು ತಯಾರಿಸುವುದು; ಹಾಗೂ 
(ಎ) ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ತಂದೆ ತಾಯಿಯರ ಪರಿಷತ್ತು ಮತ್ತು ವಾರ್ಡ್‌ 
ಸಮಿತಿ/ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗೆ ಹಾಜರುಪಡಿಸುವುದು. 
(ಬಿ) ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ತಂದೆ ತಾಯಿಯರ ಪರಿಷತ್ತು ಮತ್ತು ಆರೋಗ್ಯ, 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿಗೆ ಹಾಜರುಪಡಿಸುವುದು. 
(ಸಿ) ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಂದೆ ತಾಯಿಯರ ಪರಿಷತ್ತು ಮತ್ತು 
ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಹಾಜರುಪಡಿಸುವುದು. 
ಪತವ್ಯವಹಾರ ನಡೆಸುವುದು ಹಾಗೂ ಎಲ್ಲಾ ನೋಟೀಸುಗಳನ್ನು ಮತ್ತು ಜಾಹೀರಾತುಗಳನ್ನು 
ಹೊರಡಿಸುವುದು. 


(2) ಸದಸ್ಯ ಕಾರ್ಯದರ್ಶಿಗಳು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಮಾರ್ಗದರ್ಶನ ನೀಡುವಂಥ ಇತರ 
ಎಲ್ಲಾ ಕಾರ್ಯಗಳನ್ನು ಸಹ ನಿರ್ವಹಿಸತಕ್ಕದ್ದು. 


೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





10. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಅಧಿಕಾರಗಳು ಮತ್ತು ಪಕಾರ್ಯಗಳು- ಈ ಕೆಳಕಂಡ 
ಪಕಾರ್ಯಗಳನ್ನು ನಿರ್ವಹಿಸುವುದು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಕರ್ತವ್ಯವಾಗಿರತಕ್ಕದ್ದು. ಎಂದರೆ- 


ಖ. 


2೨. 


ತೆ 
kK 


ಣಿ 


ಹೆಚ್‌. 


ಶಾಲೆಯ ವಾರ್ಷಿಕ ಕಿಯಾ ಯೋಜನೆಯ ತಯಾರಿಯಲ್ಲಿ ಸದಸ್ಯ-ಕಾರ್ಯದರ್ಶಿಗೆ ಮಾರ್ಗದರ್ಶನ 
ನೀಡುವುದು ಮತ್ತು ಪತಿ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವುದಕ್ಕೆ ಕನಿಷ್ಟ ಒಂದು ತಿಂಗಳು ಮೊದಲು 
ಅದನ್ನು ಅನುಮೋದಿಸುವುದು. 

ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಕಮಬದ್ದ ಹಾಗೂ ಸಕಾಲಿಕ ಹಾಜರಾತಿಯನ್ನು 
ನಿಯತವಾಗಿ ಮೇಲ್ವಿಚಾರಣೆ ಮಾಡುವುದು ಹಾಗೂ ಪರಿಶೀಲಿಸುವುದು. ಈ ಉದ್ದೇಶಕ್ಕಾಗಿ ಶಾಲಾ 
ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು, ಹಾಜರಾತಿ ಪುಸ್ತಕಗಳನ್ನು ನಿರ್ವಹಿಸಿಕೊಂಡು ಬರುವಂತೆ 
ಶಾಲೆಯನ್ನು ಅಗತ್ಯಪಡಿಸಬಹುದು. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಯಾವುದೇ ಸದಸ್ಯರು 
ಶಾಲೆಯಲ್ಲಿ ನಿರ್ವಹಿಸಿರುವ ಎಲ್ಲ ಹಾಜರಾತಿ ಪುಸ್ತಕಗಳನ್ನು ಪರಿಶೀಲಿಸುವ ಅಧಿಕಾರ ಹೊಂದಿರುತ್ತಾರೆ. 
ಧರ್ಮ, ಜನಾಂಗ, ಲಿಂಗ ಭಾಷೆ ಹುಟ್ಟಿದ ಸ್ಥಳ ಇವು ಯಾವುದನ್ನೂ ಪರಿಗಣನೆಗೆ 
ತೆಗೆದುಕೊಳ್ಳದೇ ಶಾಲಾ ವ್ಯಾಪ್ತಿಯಲ್ಲಿರುವ ಶಾಲೆಗೆ ಹೋಗದ ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗುವುದನ್ನು 
ಖಚಿತಪಡಿಸುವುದು. ಇದಕ್ಕಾಗಿ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಹೆಣ್ಣುಮಕ್ಕಳು, ವಿಶೇಷ 
ಅಗತ್ಯವುಳ್ಳ ಮಕ್ಕಳು, ಬಾಲಕಾರ್ಮಿಕರು ಹಾಗೂ ಅವರ ತಂದೆತಾಯಿಯರಿಗಾಗಿ ದಾಖಲಾತಿ ಆಂದೋಲನ, 
ಸೇತುಬಂಧ ಕಾರ್ಯಕಮಗಳು ಮತ್ತು ವಿಶೇಷ ಪಚಾರಾಂದೋಲನವನ್ನು ನಡೆಸಬಹುದು. 

ಶಾಲಾ ವ್ಯಾಪ್ತಿಯಲ್ಲಿರುವ ದೈಹಿಕ ಅಥವಾ ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ವಿರುದ್ಧ ತಾರತಮ್ಯ 
ನಡೆಯದಿರುವುದನ್ನು ಖಚಿತಪಡಿಸುವುದು ಹಾಗೂ ಅವರು ಶಾಲೆಗೆ ಹಾಜರಾಗಲು ಸಮರ್ಥರಾಗುವಂತೆ 
ಶವಣ ಸಾಧನಗಳು, ಬೇಲ್‌ ಮುಂತಾದ ವಿಶೇಷ ಸೌಲಭ್ಯಗಳನ್ನು ಒದಗಿಸುವುದು. 

ಶಾಲೆಯಿಂದ ಹೊರಗುಳಿದ ಮಕ್ಕಳ ಪಮಾಣವನ್ನು ನಿಯತಕಾಲಿಕವಾಗಿ ಮೇಲ್ವಿಚಾರಣೆ ಮಾಡುವುದು 
ಮತ್ತು ಶಾಲೆಯಲ್ಲಿರುವ ಎಲ್ಲ ಮಕ್ಕಳ ಹಾಜರಾತಿಯ ಬಗ್ಗೆ ಹಾಗೂ ಅವರನ್ನು ಶಾಲೆಯಲ್ಲೇ 
ಉಳಿಸಿಕೊಳ್ಳುವ ಬಗ್ಗೆ ಖಚಿತಪಡಿಸಿ ಕೊಳ್ಳುವುದು. ಈ ಉದ್ದೇಶಕ್ಕಾಗಿ ಶಾಲಾಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯು ಉಚಿತ ಪಠ್ಯ ಪುಸ್ತಕಗಳು, ಮಧ್ಯಾಹ್ನ ಬಿಸಿ ಊಟ, ಸಮವಸ್ತ್ರ ಮತ್ತು ವಿದ್ಯಾರ್ಥಿ ವೇತನಗಳು 
ಮುಂತಾದ ಪೋತ್ಸಾಹಕಗಳ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಅವುಗಳ ವಿತರಣೆಯ 
ಮೇಲ್ವಿಚಾರಣೆ ಮಾಡತಕ್ಕದ್ದು. ಇತರ ಎಲ್ಲಾ ಸರ್ಕಾರಿ ಯೋಜನೆಗಳನ್ನು ಅನುಷ್ಟಾನಗೊಳಿಸುವುದು. 
ಕನಿಷ್ಠಪಕ್ಷ ಮೂರು ತಿ೦ಗಳುಗಳಿಗೊಮ್ಮೆ ತಂದೆತಾಯಿಯರ ಪರಿಷತ್ತಿನ ಸಭೆಗಳನ್ನು ಕರೆಯುವುದು. 

ಶಾಲೆಗೆ ಮಕ್ಕಳನ್ನು ಕಳುಹಿಸಲು ವಿಫಲರಾಗುವ ತಂದೆತಾಯಿಗಳಿಗಾಗಿ ಸಭೆಗಳನ್ನು ನಿಯತಕಾಲಿಕವಾಗಿ 
ನಡೆಸುವುದು. ಅವರ ಮನೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳ ದಾಖಲಾತಿ ಖಾತರಿ ಪಡಿಸುವುದು. 

ಶಾಲೆಯಲ್ಲಿ ಸಂಪೂರ್ಣ ನೈರ್ಮಲ್ಯ ಸುಸ್ಥಿತಿ ಮತ್ತು ಉತ್ತಮ ನಿರ್ವಹಣೆಯಿರುವಂತೆ ನೋಡಿಕೊಳ್ಳುವುದು. 
ಶಾಲೆಗೆ ಸಂಬಂಧಿಸಿದ ಆಸ್ತಿಗಳ ದಾಖಲೆ ಪತಗಳನ್ನು ನಿರ್ವಹಿಸುವುದು. 

ಆಟದ ಮೈದಾನ, ಆವರಣ ಗೋಡೆಗಳು, ಕೊಠಡಿಗಳು, ಶೌಚಾಲಯ, ಪೀಠೋಪಕರಣ, ಕುಡಿಯುವ 
ನೀರಿನ ಸೌಲಭ್ಯ ಮುಂತಾದ ಮೂಲಸೌಕರ್ಯಗಳು ಹಾಗೂ ಶಾಲೆಗೆ ಅವಶ್ಯವಿರುವ ಇತರ 
ಸೌಕರ್ಯಗಳನ್ನು ಹೆಚ್ಚಿಸಲು ನೆರವು ನೀಡುವುದು. ಇದಕ್ಕಾಗಿ, ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯು ಯಾವುದೇ ಕಟ್ಟಡಗಳ ಅಥವಾ ಕಾಮಗಾರಿಗಳ ನಿರ್ಮಾಣ, ನಿರ್ವಹಣೆ, ಮಾರ್ಪಾಡು, 
ಸುಧಾರಣೆ ಅಥವಾ ಅಭಿವೃದ್ಧಿಯನ್ನು ಕೈಗೊಳ್ಳಬಹುದು. 

ಈ ನಿಯಮಗಳ 10ನೇ ನಿಯಮದ ಅಡಿಯಲ್ಲಿ ಅದರ ಯಾವುದೇ/ಕೆಲವು ಅಥವಾ ಎಲ್ಲ ಪಕಾರ್ಯಗಳ 
ಮುಂದುವರಿಕೆಗೆ ಅವಶ್ಯಕವೆನಿಸುವ ಅಥವಾ ಅನುಕೂಲಕರವೆನಿಸುವ ಸ್ಥಿರ ಅಥವಾ ಚರ ಸತ್ತು ಅಥವಾ 
ಯಾವುದೇ ಹಕ್ಕುಗಳು ಅಥವಾ ವಿಶೇಷ ಸೌಲಭ್ಯಗಳನ್ನು ಅರ್ಜಿಸುವುದು, ಖರೀದಿಸುವುದು ಅಥವಾ 
ಅನ್ಯಥಾ ಸ್ವಂತವಾಗಿ ಹೊಂದುವುದು ಅಥವಾ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಗುತ್ತಿಗೆಗೆ ಅಥವಾ 
ಬಾಡಿಗೆಗೆ ಪಡೆಯುವುದು. 

ಸ್ವಯಿಚ್ಛೆಯ ಮೇರೆಗೆ ಅಥವಾ ಶಾಲಾನಿಧಿಗಳಿ೦ದ ವೆಚ್ಚವನ್ನು ಭರಿಸಿ, ನಿಗದಿಪಡಿಸಿದ ಸಂಭಾವನೆಯನ್ನು 
ಸಂದಾಯ ಮಾಡುವ ಮೂಲಕ, ಅವಶ್ಯವಿರುವೆಡೆ, ಸಂದರ್ಭಾನುಸಾರ, ಶಿಕ್ಷಕರಾಗಿ ಅಥವಾ ಬೋಧಕರಾಗಿ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೪೩ 





ಎಲ್‌. 


ಉ೦. 


ಎನ್‌. 


₹೬ 


ಆರ್‌. 


ಸ್ಥಳೀಯ ವ್ಯಕ್ತಿಗಳ ಸೇವೆಗಳನ್ನು ಪಡೆಯುವುದು. ಪರಂತು, ನಿಯತ ಹುದ್ದೆಯನ್ನು ಈ ರೀತಿಯಲ್ಲಿ 
ಖಾಯಂ ಆಗಿ ಭರ್ತಿ ಮಾಡಬಾರದು. 
ವರ್ಷದಲ್ಲಿ ಕನಿಷ್ಠ ಪಕ್ಷ ಇನ್ನೂರ ಇಪ್ಪತ್ತು ಬೋಧನಾ ದಿನಗಳನ್ನು ಖಚಿತಪಡಿಸುವುದು. 
ಶಿಕ್ಷಕರ ಸಾಧನೆಯನ್ನು ನಿಯತಕಾಲಿಕವಾಗಿ ಅವಲೋಕಿಸುವುದು ಮತ್ತು ಸರ್ವ ಶಿಕ್ಷಣ ಅಭಿಯಾನ ಅಥವಾ 
ಕಾಲಕಾಲಕ್ಕೆ ಅನ್ವಯವಾಗುವಂಥ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಇತರ ಕಾರ್ಯಕಮದ 
ಅಡಿಯಲ್ಲಿ ಗೊತ್ತುಪಡಿಸಿದ ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಪಾಲಿಸುವಂತೆ ಮಾಡುವುದು. 
ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರ ಬೇಡಿಕೆಯನ್ನು ಆಧರಿಸಿ ಶಿಕ್ಷಕರಿಗೆ ಅವಶ್ಯಕತೆಯಾಧಾರಿತ ತರಬೇತಿಗಳನ್ನು 
ಒದಗಿಸಲು ಅನುಕೂಲ ಕಲ್ಪಿಸುವುದು. 
ವಿದ್ಯಾರ್ಥಿಗಳ ಸಾಧನೆಯನ್ನು ನಿಯತಕಾಲಿಕವಾಗಿ ಅವಲೋಕಿಸುವುದು ಮತ್ತು ಎನ್‌ಸಿಇಆರ್‌ಟ ಮತ್ತು 
ರಾಜ್ಯ ಸರ್ಕಾರವು ಗೊತ್ತುಪಡಿಸಿದ ಮಾನದಂಡಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುವುದು. 
ಶಾಲೆಯಲ್ಲಿ ಆರೋಗ್ಯ ಕಾರ್ಯಕಮಗಳನ್ನು ನಿಯತವಾಗಿ ಅವಲೋಕಿಸುವುದು ಮತ್ತು ಮೇಲ್ವಿಚಾರಣೆ 
ನಡೆಸುವುದು ಮತ್ತು ಮಕ್ಕಳಿಗಾಗಿ ಕಮಬದ್ಧವಾಗಿ ಆರೋಗ್ಯ ಶಿಬಿರಗಳನ್ನು ನಡೆಸಲು ನೆರವು ನೀಡುವುದು. 
ಶಾಲೆಯ ಮತ್ತು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಎಲ್ಲ ಸ್ವತ್ತುಗಳು, ನಿಧಿಗಳು ಮತ್ತು 
ಹಣಕಾಸಿನ ಮೇಲ್ವಿಚಾರಣೆ ನಡೆಸುವುದು. 
ಈ ನಿಯಮಗಳ “ನೇ ನಿಯಮದ ಅಡಿಯಲ್ಲಿನ ಅದರ ಪಕಾರ್ಯಗಳ ಮುಂದುವರಿಕೆಗೆ ಹಣ ಮತ್ತು 
ನಿಧಿಗಳನ್ನು ಪಡೆಯಲು ಮನವಿಗಳು ಮತ್ತು ಅರ್ಜಿಗಳನ್ನು” ನೀಡುವುದು ಹಾಗೂ ನಗದು ರೂಪದಲ್ಲಿ 
ಯಾವುದೇ ದಾನಗಳು ಅಥವಾ ದೇಣಿಗೆಗಳು, ಭದತೆಗಳು ಅಥವಾ ಚರ ಅಥವಾ ಸ್ಥಿರ ರೂಪದಲ್ಲಿ 
ಯಾವುದೇ ಸ್ವತ್ತನ್ನು ಸ್ವೀಕರಿಸುವುದು, ಸಂಗಹಿಸುವುದು ಮತ್ತು ಅಂಗೀಕರಿಸುವುದು ಮತ್ತು ಅದರ ಸದರಿ 
ಎಲ್ಲ ಅಥವಾ ಯಾವುದೇ ಪಕಾರ್ಯಗಳ "ಈಡೇರಿಕೆಗಾಗಿ ಅದನ್ನು ಖರ್ಚು ಮಾಡುವುದು. ಈ ಉಪ- 
ಖಂಡದಲ್ಲಿರುವುದು ಯಾವುದನ್ನು ತಂದೆತಾಯಿಗಳಿಂದ ಆಜ್ಞಾರೂಪದ ದೇಣಿಗೆಯನ್ನು ಅಧಿಕೃತವಾಗಿ 
ಸಂಗಹಿಸುವುದು ಎಂದು ಅರ್ಥೈಸತಕ್ಕದ್ದಲ್ಲ. 
ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ತನ್ನ ಕಾರ್ಯವನ್ನು ಅವಲೋಕಿಸುವುದು ಮತ್ತು ಈ 
ಬಗ್ಗೆ ಕನಿಷ್ಠ ಪಕ್ಷ ಮೂರು ತಿ೦ಗಳುಗಳಿಗೊಮ್ಮೆ ತಂದೆ ತಾಯಿಯರ ಪರಿಷತ್ತು ಮತ್ತು: 
() ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾಡ್‌ ೯ ಸಮಿತಿ/ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿಗೆ ವರದಿ ಸಲ್ಲಿಸತಕ್ಕದ್ದು. 
(1) ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜಂಟಿ 
ಸಮಿತಿಗೆ ವರದಿ ಸಲ್ಲಿಸತಕ್ಕದ್ದು. 
(1) ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ 
ಸಮಿತಿಗೆ ವರದಿ ಸಲ್ಲಿಸತಕ್ಕದ್ದು. 
ಶಾಲಾ ಕಾರ್ಯಚಟುವಟಿಕೆಗಳಲ್ಲಿ ಎಲ್ಲ ತಂದೆತಾಯಿಯರೂ ಒಳಗೊಳ್ಳುವಂತೆ ಮಾಡಲು ಶಾಲೆಗೆ ಹೋಗದ 
ಮಕ್ಕಳ ತಂದೆ ತಾಯಿಯರೂ ಸೇರಿದಂತೆ ಮತ್ತು ಅವರು ತಮ್ಮ ಮಕ್ಕಳನ್ನು ನಿಯತವಾಗಿ ಶಾಲೆಗೆ 
ಕಳುಸುವರತೆ ಪೇರೇಪಿ ಸಲು ನಿಯತಕಾಲಿಕವಾಗಿ "ತಂದೆತಾಯಿಯರ ದಿನವನ್ನು” ಆಚರಿಸುವುದು. 
ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸ ಸಾಮಾಜಿಕ ನ್ಯಾಯ 
ಸ್ಥಾಯಿ ಸಮಿತಿ, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ 
ಸಾಮಾನ್ಯ ಸ್ಥಾಯಿ ಸಮಿತಿ, ಸಮೂಹ ಸಂಪನ್ಮೂಲ ವ್ಯಕ್ತಿ ಮತ್ತು ಶೈಕ್ಷಣಿಕ ಸಮನ್ವಯಕಾರರಿಗೆ 
ಶಾಲಾವ್ಯವಸ್ಥೆಯ ಸುಧಾರಣೆಯ ಬಗ್ಗೆ ರಚನಾತ್ಮಕ ಸಲಹೆಗಳಾವುವಾದರೂ ಇದ್ದರೆ, ಅವುಗಳನ್ನು 
ಸೂಚಿಸುವುದು. 
ವರ್ಷದಲ್ಲಿ ನಾಲ್ಕಕ್ಕಿಂತ ಹೆಚ್ಚಿಲ್ಲದಂತೆ ಸ್ಥಳೀಯ ರಜಾದಿನಗಳನ್ನು ನಿರ್ಣಯಿಸುವುದು. 


೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





ಡಬ್ಲ್ಯೂ. ಮಕ್ಕಳು, ಮಕ್ಕಳ ಸಹಾಯವಾಣಿಯ ಉಪಯೋಗ ಮತ್ತು ಉದ್ದೇಶವನ್ನು ಅರ್ಥ 
ಮಾಡಿಕೊಳ್ಳಬಹುದಾದಂಥ ರೀತಿಯಲ್ಲಿ ಪತಿಯೊಂದು ಶಾಲೆಯು, ಮಕ್ಕಳ ಸಹಾಯವಾಣಿ ಸಂಖ್ಯೆ '1098' 
ನ್ನು ಪದರ್ಶಿಸುವಂತೆ ಮತ್ತು ಪಚಾರ ಮಾಡುವಂತೆ ನೋಡಿಕೊಳ್ಳುವುದು. 

ಎಕ್ಸ್‌ ಒತ್ತುವರಿ ಮತ್ತು ಯಾವುದೇ ಅಡಚಣೆಯಾಗದಂತೆ ಶಾಲಾ ಅವರಣವನ್ನು ರಕ್ಷಿಸುವುದು. 

ವೈ. ಈ ನಿಯಮಗಳ ೪ನೇ ಅಧ್ಯಾಯಕ್ಕನುಸಾರವಾಗಿ, ವಿದ್ಯಾರ್ಥಿಗಳ, ತಂದೆತಾಯಿಯರ, ಶಿಕ್ಷಕರ ಮತ್ತು 

ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರ ಕುಂದುಕೊರತೆಗಳನ್ನು ಹಾಗೂ ದೂರುಗಳನ್ನು 
ಬಗೆಹರಿಸುವುದು. 

ಜಡ್‌. ಈ ನಿಯಮಗಳ 10ನೇ ನಿಯಮದ ಅಡಿಯಲ್ಲಿ ಅದರ ಎಲ್ಲ ಅಥವಾ ಯಾವುದೇ ಪಕಾರ್ಯಗಳನ್ನು 

ನಿರ್ವಹಿಸಬಹುದಾದಂತಹ ಮತ್ತು ಪಾಸಂಗಿಕವಾದಂತಹ ಇತರ ಎಲ್ಲ ಕಾನೂನುಬದ್ಧ ಕಾರ್ಯಗಳು, 
ಕೃತ್ಯಗಳು ಮತ್ತು ಕೆಲಸಗಳನ್ನು ಜಾ 
ಅಧ್ಯಾಯ- IV 
ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಭೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನಗಳು 

11. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಭೆಗಳನ್ನು ಕರೆಯುವುದು.- (1) ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯು, ಆಯಾ ಶಾಲೆಯ ಆವರಣದೊಳಗೆ ಅಥವಾ ಅನುಕೂಲಕರವಾಗಬಹುದಾದಂತ ಇತರ ಸ್ಥಳದಲ್ಲಿ. 
ರಜಾ ದಿನಗಳಲ್ಲಿ ಶಾಲೆಗಳನ್ನು ಮುಚ್ಚಲಾಗುವ ಅವಧಿಯ ತಿಂಗಳೂ ಸೇರಿದಂತೆ, ಕನಿಷ್ಠಪಕ್ಷ ಪತಿ ಮೂವತ್ತು ದಿನಗಳಿಗೊಮ್ಮೆ 
ಸಭೆ ಸೇರತಕ್ಕದ್ದು. 

(2) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಭೆಯನ್ನು, ಅದರ ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ, ಸದಸ್ಯ 
ಕಾರ್ಯದರ್ಶಿಯು ನಿಗದಿಪಡಿಸಬಹುದಾದಂಥ ದಿನಗಳಂದು ಮತ್ತು ಸಮಯದಲ್ಲಿ ನಡೆಸತಕ್ಕದ್ದು. 

(3) ಸದಸ್ಯ-ಕಾರ್ಯದರ್ಶಿಯು, ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಪತಿಯೊಂದು ಸಭೆಯ ಬಗ್ಗೆ 
ಸದಸ್ಯರಿಗೆ ಕನಿಷ್ಠಪಕ್ಷ ಮೂರು ದಿನಗಳ ಮೊದಲು ನೋಟೀಸನ್ನು ನೀಡತಕ್ಕದ್ದು ಮತ್ತು ಉದ್ದೇಶಿತ ಕಾರ್ಯಸೂಚಿಯ ಒಂದು 
ಪತಿಯನ್ನು ನೋಟೀಸಿನೊಂದಿಗೆ ರವಾನಿಸತಕ್ಕದ್ದು. 

ಆದರೆ, ಸಭಾಧ್ಯಕ್ಷರು ಕಾರ್ಯಸೂಚಿಯಲ್ಲಿ ಸೇರಿಸಿರದ ಯಾವುದೇ ತುರ್ತು ವ್ಯವಹಾರದ ವಿಷಯವನ್ನು ಸಭೆಯ 
ಮುಂದೆ ಮಂಡಿಸಬಹುದು. 

ಅಲ್ಲದೇ, ಸದಸ್ಯ-ಕಾರ್ಯದರ್ಶಿಯು ಕನಿಷ್ಠಪಕ್ಷ ಒಂದು ದಿನ ಮೊದಲು ನೋಟೀಸನ್ನು ನೀಡುವ ಮೂಲಕ ತುರ್ತು 
ಸಭೆಯನ್ನು ಕರೆಯಬಹುದು. 
12. ಕೋರಂ.- (1) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿ ಸಭೆಯನ್ನು ನಡೆಸುವುದಕ್ಕೆ 
ಅಗತ್ಯವಾದ ಕೋರಂ ಈ ಮುಂದಿನಂತಿರತಕ್ಕದ್ದು,- 
(1) ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರೂ ಸೇರಿದಂತೆ ತಂದೆತಾಯಿಯರ ಪರಿಷತ್ತಿನ ಒಂಭತ್ತು ಮಂದಿ 
ಚುನಾಯಿತ ಪತಿನಿಧಿಗಳ ಪೈಕಿ ಕನಿಷ್ಠಪಕ್ಷ ಐದು ಮಂದಿ ಸದಸ್ಯರು; 
(1) ಪದನಿಮಿತ್ತ, ವಿದ್ಯಾರ್ಥಿ ಮತ್ತು ನಾಮನಿರ್ದೇಶಿತ ಪವರ್ಗಗಳಿಂದ ಕನಿಷ್ಠಪಕ್ಷ ತಲಾ ಒಬ್ಬ ಸದಸ್ಯ. 

(2) ಕೋರಂ ಕೊರತೆಯಿಂದಾಗಿ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಭೆಯನ್ನು ನಡೆಸಲಾಗದಿದ್ದರೆ, 
ಆಗ ಸದರಿ ದಿನಾಂಕದಿಂದ ನಾಲ್ಕು ದಿನಗಳಿಗಿಂತ ಹೆಚ್ಚಿಲ್ಲದ, ಸದಸ್ಯ ಕಾರ್ಯದರ್ಶಿಯು ಅಧಿಸೂಚಿಸುವ ಮತ್ತೊಂದು ದಿನಕ್ಕೆ 
ಸಭೆಯನ್ನು ಮುಂದೂಡಬಹುದು. 

(3) ಮುಂದೂಡಲ್ಪಟ್ಟ ಸಭೆಯೂ ಸಹ ಅಗತ್ಯ ಕೋರಂನ್ನು ಹೊಂದಿರದಿದ್ದಲ್ಲಿ, ಆಗ ವಾಸ್ತವವಾಗಿ ಹಾಜರಿರುವ 
ಸದಸ್ಯರ ಕೋರಂ ಸಾಕಾಗುತ್ತದೆ. 

13. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಗೈರುಹಾಜರಿಯಲ್ಲಿನ ಪ್ರಕಿಯೆಗಳು.- ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು 
ಗೈರುಹಾಜರಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ತಂದೆತಾಯಿಯರ ಪರಿಷತ್ತಿನ ಪತಿನಿಧಿಯಾಗಿರುವ ಒಬ್ಬ ಸದಸ್ಯನನ್ನು. 
ಚುನಾಯಿಸತಕ್ಕದ್ದು ಮತ್ತು ಅವನು ಸಭಾಧ್ಯಕ್ಷನಾಗಿ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

ವಿವರಣೆ- ಈ ಉಪಬಂಧದ ಉದ್ದೇಶಕ್ಕಾಗಿ "ಗೈರು ಹಾಜರಿ" ಎಂದರೆ ಕೇವಲ ತಾತ್ಕಾಲಿಕ ಸ್ವರೂಪದ್ದಾಗಿರುತ್ತದೆಯೇ 
ಹೊರತು ಆಕಸ್ಮಿಕ ಖಾಲಿ ಹುದ್ದೆಗೆ ಬ ಕಾನಿಶ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೪೫ 





14. ಪಶ್ನೆಗಳನ್ನು ನಿರ್ಣಯಿಸುವ ವಿಧಾನ.- (1) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಮುಂದೆ ಇರುವ ಎಲ್ಲ 
ವಿಷಯಗಳನ್ನು ಸಾಮಾನ್ಯವಾಗಿ ಹಾಜರಿರುವ ಸದಸ್ಕರೆಲ್ಲರು ಒಮ್ಮತಾಭಿಪಾಯದಿಂದ ನಿರ್ಧರಿಸತಕ್ಕದ್ದು. 

(2) ಒಮ್ಮತಾಭಿಪಾಯ ಮೂಡದಿದ್ದಲ್ಲಿ, ಈ ನಿಯಮಗಳ 15ನೇ ನಿಯಮದ ಅಡಿಯಲ್ಲಿ ಗೊತ್ತುಪಡಿಸಲಾದ ರೀತಿಯಲ್ಲಿ 
ಮತ ಹಾಕುವ ಮೂಲಕ ನಿರ್ಧರಿಸತಕ್ಕದ್ದು. 

15. ಮತ ಹಾಕುವ ವಿಧಾನ.- (1) ಎಲ್ಲ ಸದಸ್ಯರು ಮತ ಹಾಕುವುದಕ್ಕೆ ಸಮಾನ ಹಕ್ಕನ್ನು ಹೊಂದಿರತಕ್ಕದ್ದು. 

(2) ಕೈಗಳನ್ನು ಎತ್ತುವ ಮೂಲಕ ಮತ ಹಾಕಬಹುದು, ಆದರೆ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು, 
ಯಾವುದೇ ವಿಷಯ ಅಥವಾ ವಿಷಯಗಳನ್ನು ಮತಪತದ ಮೂಲಕ ನಿರ್ಧರಿಸತಕ್ಕದ್ದೆಂದು ನಿರ್ಣಯಿಸಬಹುದು. 

(3) ವಿಷಯವನ್ನು ಮತಕ್ಕೆ ಹಾಕಿದಲ್ಲಿ, ತಂದೆತಾಯಿಯರ ಪರಿಷತ್ತಿನ ಪತಿನಿಧಿಗಳಾಗಿರುವ ಬಹುಸಂಖ್ಯಾತ ಸದಸ್ಯರು 
ಅದನ್ನು ಬೆಂಬಲಿಸದ ಹೊರತು, ಅದನ್ನು ಅಂಗೀಕರಿಸತಕ್ಕದ್ದಲ್ಲ. 

(4) ಸಮಾನ ಸಂಖ್ಯೆಯ ಮತಗಳು ಬಿದ್ದ ಸಂದರ್ಭದಲ್ಲಿ, ಸಭಾಧ 
ಹೊಂದಿರತಕ್ಕದ್ದು ಮತ್ತು ಅದನ್ನು ಚಲಾಯಿಸತಕ್ಕದ್ದು. 

16. ನಿರ್ಣಯಗಳನ್ನು ದಾಖಲಿಸುವುದು.- (1) ಸದಸ್ಯ ಕಾರ್ಯದರ್ಶಿಯು, ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯ ನಿರ್ಣಯಗಳ ದಾಖಲೆಯನ್ನು ನಿರ್ವಹಿಸತಕ್ಕದ್ದು ಮತ್ತು ನಿರ್ಣಯಗಳ ಪತಿಗಳನ್ನು ಸದಸ್ಯರಿಗೆ ಪರಿಚಲನೆ 
ಮಾಡತಕ್ಕದ್ದು. 

(2) ಮೇಲೆ ನಮೂದಿಸಿದ ದಾಖಲೆಯನ್ನು, ತಂದೆತಾಯಿಯರ ಪರಿಷತ್ತಿನ ಅವಗಾಹನೆಗಾಗಿ ಶಾಲೆಯಲ್ಲಿ ಇಡತಕ್ಕದ್ದು. 

ಅಧ್ಯಾಯ —V 
ಶಿಸ್ತು ಕಮ 

17.ದೂರುಗಳ ಪರಿಹಾರ ಕಾರ್ಯತಂತ್ರ- (1) 17ನೇ ನಿಯಮದ ಉದ್ದೇಶಗಳಿಗಾಗಿ, ಶಿಕ್ಷಕರು ಅಥವಾ ಬೋಧಕ 
ಸಿಬ್ಬಂದಿಯು ಮುಖ್ಯ ಶಿಕ್ಷಕರನ್ನು ಒಳಗೊಳ್ಳುತ್ತದೆ. 

(2) ಎಲ್ಲಾ ವಿದ್ಯಾರ್ಥಿಗಳೂ, ಬೋಧಕೇತರ ಸಿಬ್ಬಂದಿ, ಶಿಕ್ಷಕರು ಮತ್ತು ತಂದೆತಾಯಿಗಳಿಗೆ ಮುಕ್ತವಾಗಿರುವಂತೆ ಶಾಲೆಯಲ್ಲಿ 
ಒಂದು ದೂರುಗಳ ಪೆಟ್ಟಿಗೆಯನ್ನು ಇಡತಕ್ಕದ್ದು. 

(3) ಆ ಶಾಲೆಯಲ್ಲಿ ಓದುತ್ತಿರುವ ಮಗು ಅಥವಾ ಅಂಥ ಮಗುವಿನ ತಂದೆತಾಯಿಗಳು, ಶಾಲೆಯನ್ನು ಬಿಟ್ಟರುವ ಮಗು 
ಅಥವಾ ಅಂಥ ಮಗುವಿನ ತಂದೆತಾಯಿಗಳು, ಆ ಪದೇಶದಲ್ಲಿ ವಾಸವಾಗಿದ್ದು, ಆದರೆ ಶಾಲೆಗೆ ಹೋಗದಿರುವ ಮಗು ಅಥವಾ 
ಅಂಥ ಮಗುವಿನ ತಂದೆತಾಯಿಗಳು, ಶಾಲೆಯ ಸಿಬ್ಬಂದಿ ಸದಸ್ಯರು ಬೋಧಕ ಮತ್ತು ಭೋಧಕೇತರ. ಈ ಮುಂದಿನವುಗಳ 
ಸಂಬಂಧವಾಗಿ ನೇರವಾಗಿ ಆಗಲಿ ಅಥವಾ ದೂರು ಪೆಟ್ಟಿಗೆಯ ಮುಖಾಂತರವಾಗಲಿ ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ 
ವಾರ್ಡ್‌ ಸಮಿತಿ/ಆರೋಗ್ಯ. ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ, ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ, ಶಿಕ್ಷಣ 
ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ಸಾಮಾನ್ಯ ಸ್ಥಾಯಿ 
ಸಮಿತಿಗೆ ಲಿಖಿತ ದೂರನ್ನು ಸಲ್ಲಿಸಬಹುದು. 

() ಮಕ್ಕಳನ್ನು ಬಾಲ ಕಾರ್ಮಿಕರನ್ನಾಗಿ ನೇಮಿಸಿಕೊಳ್ಳುವುದು ; 

(1) ಶಾಲೆಯಲ್ಲಿ ಮಕ್ಕಳಿಗೆ ದೈಹಿಕ ಅಥವಾ ಲೈಂಗಿಕ ಕಿರುಕುಳ ನೀಡಿರುವುದು ; 

(iii ಶಾಲೆಯಲ್ಲಿ ಶಾಲಾ ಸಿಬ್ಬಂದಿ ಬೋಧಕ ಅಥವಾ ಬೋಧಕೇತರ., ಮಕ್ಕಳನ್ನು ಲೈಂಗಿಕ ಕಿರುಕುಳ 
ಅಥವಾ ನಿಂದನೆಗೆ ಒಳಪಡಿಸಿರುವುದು ; 

(1) ಮಕ್ಕಳು ಅಥವಾ ಯಾರೇ ಸಿಬ್ಬಂದಿ ಸದಸ್ಯರಿಗೆ ಯಾವುದೇ ವಿಧವಾದ ಅಗೌರವ ಅಥವಾ 
ತಾರತಮ್ಯ ಎಸಗಿರುವುದು ; 

(W) ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿ ಸದಸ್ಯರ 

ಉದಾಸೀನತೆ ನಿರ್ಲಕ್ಷ್ಯ. ; 

(Wi) ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ 
ಸದಸ್ಯರುಗಳ ಕರ್ತವ್ಯ ಲೋಪ; 

(1) ಯಾರೇ ಶಿಕ್ಷಕ, ಬೋಧಕೇತರ ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ 
ಸದಸ್ಯರ ದುರ್ವರ್ತನೆ, ದುರ್ನಡತೆ ಅಥವಾ ಅಸಭ್ಯ ವರ್ತನೆ; 


ೈಕ್ಷರು ಎರಡನೇ ಅಥವಾ ನಿರ್ಣಾಯಕ ಮತವನ್ನು 


೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





(ii ಯಾರೇ ಶಿಕ್ಷಕ, ಬೋಧಕೇತರ ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ 
ಸದಸ್ಯರಿಂದ ತಪ್ಪು ನಿರ್ವಹಣೆ; 

(೧೦ ಯಾರೇ ಶಿಕ್ಷಕ, ಬೋಧಕೇತರ ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ 
ಸದಸ್ಯರಿಂದ ನಿಧಿಗಳ ಮತ್ತು ಸೌಲಭ್ಯಗಳ ದುರುಪಯೋಗ; 

(0. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಮಗ್ರ ಕಾರ್ಯ ನಿರ್ವಹಣೆ; 

(4) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಅಧ್ಯಕ್ಷರು ಸ್ವೀಕರಿಸಿದ ದೂರುಗಳನ್ನು ಕಡೇಪಕ್ಷ ವಾರದ 
ಆಧಾರದ ಮೇಲೆ ಅವಶ್ಯಕವಾಗಿ ಪರಿಶೀಲಿಸಿ ಅದನ್ನು ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಲ 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ 
ಸಾಮಾನ್ಯ ಸ್ಥಾಯಿ ಸಮಿತಿಗೆ ಕಳುಹಿಸುವುದು. 

(5) ಬಂದಿರುವ ದೂರು, ಯಾರೇ ಬೋಧಕ /ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ 
ಸದಸ್ಯರಿಂದ ಶಾಲೆ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ರೂ.1000-00ಗಳನ್ನು ಮೀರಿದ ನಿಧಿಗಳು, ಆಸ್ತಿ, 
ಚರಾಸ್ತಿ ಅಥವಾ ಸ್ಥಿರಾಸ್ತಿ ಅಥವಾ ಸೌಲಭ್ಯಗಳ ದುರುಪಯೋಗ ಅಥವಾ ಅವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿರುವಲ್ಲಿ, ಪೌರ 
ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಲ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, 
ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ/ಜ೦ಟಿ ಸಮಿತಿ ಮತ್ತು 
ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಈ ಕೆಳಕಂಡ 
ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು; 

() ದ್ವಿಸದಸ್ಯ ವಿಚಾರಣಾ ತಂಡವನ್ನು ರಚಿಸತಕ್ಕದ್ದು; 

(1) ದೂರನ್ನು ಸ್ವೀಕರಿಸಿದ ಏಳು ದಿನಗಳೊಳಗೆ ಒಂದು ವಿಚಾರಣಾ ತಂಡವನ್ನು ರಚಿಸಬೇಕು. 
ಯಾವುದೇ ವಿಚಾರಣಾ ತಂಡವನ್ನು ರಚಿಸದಿರುವ ಸಂದರ್ಭದಲ್ಲಿ ಫಿರ್ಯಾದುದಾರನು ನೇರವಾಗಿ 
ಮಹಾನಗರ ಪಾಲಿಕೆ/ಪುರಸಭೆ/ನಗರಸಭೆ/ಪಟ್ಟಣ  ಪಂಚಾಯಿತಿ/ತಾಲ್ಲೂಕು ಪಂಚಾಯತ್‌ನ್ನು 
ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಯವರನ್ನು ಸಂಪರ್ಕಿಸಬಹುದು. 

(॥) ವಿಚಾರಣಾ ತಂಡವು ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ 
ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯಿಂದ, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು 
ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯಿಂದ 
ಒಬ್ಬ ಸದಸ್ಯನನ್ನು ಹಾಗೂ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯಿಂದ ಒಬ್ಬ ಸದಸ್ಯನನ್ನು 
ಒಳಗೊಂಡಿರತಕ್ಕದ್ದು. ವಿಚಾರಣಾ ತಂಡದ ಉಭಯ ಸದಸ್ಯರನ್ನು ದೂರಿನಲ್ಲಿ ಯಾವುದೇ 
ರೀತಿಯಲ್ಲಿ ಪತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತೊಡಗಿಸಬಾರದು/ಹೆಸರಿಸಬಾರದು. 

(1) ವಿಚಾರಣಾ ತಂಡವು, ಇದರ ರಚನೆಯ ಹದಿನೈದು ದಿನದೊಳಗೆ ವಿಚಾರಣೆಯನ್ನು 
ಪೂರ್ಣಗೊಳಿಸಬೇಕು ಮತ್ತು ತಮ್ಮ ತೀರ್ಮಾನಗಳನ್ನು ಶಿಫಾರಸ್ಸುಗಳೊ೦ದಿಗೆ ಪೌರನಿಗಮಗಳಿಗೆ 
ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ 
ಸಮಿತಿಗೆ, ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಕಳುಹಿಸಬೇಕು 

(1) ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿಯು, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ 
ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ವಿಚಾರಣಾ ತಂಡದ ವರದಿ ಮತ್ತು 
ಶಿಫಾರಸ್ಸುಗಳ ಆಧಾರದ ಮೇಲೆ ಕಮವನ್ನು ತೆಗೆದುಕೊಳ್ಳತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೪೭ 





(6) ದೂರು, ಯಾರೇ ಶಿಕ್ಷಕ/ಸಿಬ್ಬಂದಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸದಸ್ಯನಿಂದ ಶಾಲೆ 
ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ರೂ. 1000/-ಗಳಿಗಿಂತ ಕಡಿಮೆ ಇರುವ ನಿಧಿಗಳು, ಆಸ್ತಿ, ಚರ 
ಅಥವಾ ಸ್ಥಿರಾಸ್ತಿ ಅಥವಾ ಸೌಲಭ್ಯಗಳ ದುರುಪಯೋಗ ಅಥವಾ ಅವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿರುವಲ್ಲಿ, ಅಥವಾ ದೂರು 
ಯಾವುದೇ ಬೋಧಕ ಅಥವಾ ಬೋಧಕೇತರ ಸಿಬ್ಬಂಧಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸದಸ್ಯರ 
ಉದಾಸೀನತೆ, ಕರ್ತವ್ಯ ಲೋಪ, ದುರ್ವರ್ತನೆ, ದುರ್ನಡತೆ ಅಥವಾ ಅಸಭ್ಯ ವರ್ತನೆಗೆ ಸಂಬಂಧಿಸಿದ್ದಾಗಿರುವಲ್ಲಿ, ಪೌರ 
ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯು ಪೌರ 
ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು 
ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಪರಿಶೀಲನಾ ಸಭೆಯಲ್ಲಿ 
ಇದನ್ನು ಚರ್ಚಿಸತಕ್ಕದ್ದು ಮತ್ತು ಅಂಥ ವ್ಯಕ್ತಿ ವಿರುದ್ಧ, ಸೂಕ್ತ ಕಮವನ್ನು ಕೈಗೊಳ್ಳತಕ್ಕದ್ದು; 

(7) ದೂರು, ಮಕ್ಕಳನ್ನು ಯಾವುದೇ ರೂಪದಲ್ಲಿ ದೈಹಿಕವಾಗಿ ಅಥವಾ ಲೈಂಗಿಕವಾಗಿ ದುರುಪಯೋಗಪಡಿಸಿ 
ಕೊಂಡಿರುವುದಕ್ಕೆ ಸಂಬಂಧಪಟ್ಟಿರುವಲ್ಲಿ, ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ 
ಸಮಿತಿಯು ಕೆಳಕಂಡ ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು,- 

(ಗ. ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿಯು, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ 
ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಕೂಡಲೇ ಸಂಬ೦ಧಪಟ್ಟ ಶಾಲೆಯ 
ಮುಖ್ಯ ಶಿಕ್ಷಕರಿಗೆ ಮಗುವನ್ನು ಬಾಲಕ ನ್ಯಾಯ ಪಾಲನೆ ಮತ್ತು ರಕ್ಷಣೆ ಅಧಿನಿಯಮ, 2000 
ಅಡಿಯಲ್ಲಿ ರಚಿಸಿದ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸುವಂತೆ ನಿರ್ದೇಶಿಸತಕ್ಕದ್ದು 
ಮತ್ತು ಮುಂದಿನ ಕಮಕ್ಕಾಗಿ ವಿಷಯವನ್ನು ಪೋಲೀಸರಿಗೆ ಕಳುಹಿಸತಕ್ಕದ್ದು; 

(i) ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿಯು, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ 
ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಕೂಡಲೇ ಇಬ್ಬರು ಮಹಿಳೆಯರನ್ನು 
ಒಳಗೊಂಡ ಮೂವರು ಸದಸ್ಯರ ಒಂದು ವಿಚಾರಣಾ ತಂಡವನ್ನು ರಚಿಸತಕ್ಕದ್ದು, ವಿಚಾರಣಾ 
ತಂಡದ ಸದಸ್ಯರಲ್ಲಿ ಒಬ್ಬರು ಶಾಲೆಯೊಂದಿಗೆ ಕಾರ್ಯನಿರತವಾಗಿಲ್ಲದಿರುವ ಒಂದು ಸರ್ಕಾರೇತರ 
ಸಂಸ್ಥೆಯಿಂದ ಬಂದಿರುವವರು ಆಗಿರಬೇಕು. 

( ಸದರಿ ವಿಚಾರಣಾ ತಂಡವು ಅದರ ರಚನೆಯ ಹದಿನೈದು ದಿನಗಳೊಳಗಾಗಿ ದೂರನ್ನು ಪರಿಶೀಲಿಸಿ 
ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿಗೆ ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸಮಿತಿಗೆ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಗೆ ವರದಿಯನ್ನು ಸಲ್ಲಿಸಬೇಕು. 

(ಗ ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿ ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ವಿಚಾರಣಾ ತಂಡದ ವರದಿ ಮತ್ತು 
ಶಿಫಾರಸ್ಸುಗಳ ಆಧಾರದ ಮೇಲೆ ಕಮವನ್ನು ತೆಗೆದುಕೊಳ್ಳತಕ್ಕದ್ದು. 

(8) ದೂರು, ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಸಮಗ್ರ ಕಾರ್ಯ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು, 
ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಯಾವೊಬ್ಬ ಸದಸ್ಯನ ಎರುದ್ಧವಾಗಿರದ ಸಂದರ್ಭದಲ್ಲಿ ಪೌರ ನಿಗಮಗಳಿಗೆ 
ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಪೌರಸಭೆಗಳಿಗೆ 


೮೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ 
ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಈ ಮುಂದಿನ ಕಾರ್ಯವಿಧಾನವನ್ನು 
ಅನುಸರಿಸಬೇಕು. 

0) ದೂರು ಸ್ವೀಕರಿಸಿದ ಹತ್ತು ದಿನಗಳೊಳಗಾಗಿ ಇಬ್ಬರು ಸದಸ್ಯರಿರುವ ಒಂದು ತಂಡವನ್ನು ರಚಿಸಬೇಕು. 

(i ಸದರಿ ತಂಡವು ದೂರನ್ನು ಪರಿಶೀಲಿಸಿ ಅವ್ಯವಹಾರಗಳನ್ನು ಸರಿಪಡಿಸುವ ವಿಧಾನಗಳನ್ನು ಸೂಚಿಸಿ, 
ತಂಡ ರಚನೆಯಾದ ಹತ್ತು ದಿನಗಳೊಳಗಾಗಿ ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ 
ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗೆ ಪೌರ ಸಭೆಗಳಿಗೆ 
ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು 
ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ 
ಸಮಿತಿಗೆ ವರದಿ ನೀಡಬೇಕು. 

(i ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಗೆ ದೂರು ಪತಿಗಳ ಫಿರ್ಯಾದುದಾರನ ಹೆಸರು 
ತಿಳಿಸಿರದಿದ್ದಲ್ಲಿ. ಮತ್ತು ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ಸದರಿ ವಾರ್ಡ್‌ ಸಮಿತಿ/ ಆರೋಗ್ಲ 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ 
ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ 
ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿ ತಂಡದ ವರದಿಯೊಂದಿಗೆ 
ಕಾರಣ ಕೇಳುವ ನೋಟೀಸನ್ನು ಕಳಿಸಿ ಅವ್ಯವಹಾರಗಳನ್ನು ಸರಿಪಡಿಸಲು ಹತ್ತು ದಿನಗಳ 
ಕಾಲಾವಕಾಶ ನೋಟೀಸು ಕಳುಹಿಸಿದ ದಿನಾಂಕದಿಂದ ನೀಡಬೇಕು. 

(ಗ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಹದಿನೈದು ದಿನದೊಳಗಾಗಿ ಕಾರಣ ಕೇಳುವ 
ನೋಟೀಸು ಕಳುಹಿಸಿದ ದಿನಾಂಕದಿಂದ ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ 
ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಪೌರ ಸಭೆಗಳಿಗೆ ಸಂಬಂಧಿಸಿದಂತೆ 
ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಂಟಿ ಸಮಿತಿ ಮತ್ತು ತಾಲ್ಲೂಕು 
ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಗೆ 
ಅನುಪಾಲನಾ ವರದಿಯನ್ನು ಸಲ್ಲಿಸಬೇಕು. 

(೪) ಅನುಪಾಲನಾ ವರದಿಯನ್ನು ಸ್ವೀಕರಿಸಿದ ತರುವಾಯ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯು ಅವ್ಯವಹಾರಗಳನ್ನು ನಿಜವಾಗಿಯೂ ಸರಿಪಡಿಸಿದ ಬಗ್ಗೆ ಪೌರ ನಿಗಮಗಳಿಗೆ 
ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ 
ಸಮಿತಿಯು ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಖುದ್ದಾಗಿ ಪರಿಶೀಲಿಸಬೇಕು. 

1 ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಅನುಪಾಲನಾ ವರದಿಯನ್ನು ಸಲ್ಲಿಸದಿದ್ದರೂ 
ಅವ್ಯವಹಾರಗಳನ್ನು ಸರಿಪಡಿಸಿ ಅಥವಾ ಕಾರಣ ಕೇಳುವ ನೋಟೀಸಿಗೆ ಅನುಗುಣವಾಗಿ ಕಮ 
ಕೈಗೊಳ್ಳಲು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ನಿರಾಕರಿಸಿದೆ ಎಂದು ಪೌರ 
ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸ್ಥಾಯಿ ಸಮಿತಿಯು ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ನಂಬಿದರೆ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯನ್ನು ಹತ್ತು ದಿನಗಳ ಅವಧಿಯೊಳಗಾಗಿ ರದ್ದು ಮಾಡಬಾರದೇಕೆ ಎಂಬ ಬಗ್ಗೆ ಕಾರಣ 
ಕೇಳುವ ಎರಡನೇ ನೋಟೀಸನ್ನು ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ 
ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯು ಪೌರಸಭೆಗಳಿಗೆ 
ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೪೯ 





ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ 
ಸಮಿತಿಯು ಜಾರಿ ಮಾಡಬೇಕು. 

(wii) ಅವ್ಯವಹಾರಗಳನ್ನು ಸರಿಪಡಿಸಲು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯು ಎರಡನೇ 
ಹತ್ತು ದಿನಗಳ ಅವಧಿಯಲ್ಲಿ ತೆಗೆದುಕೊಂಡ ಕಮಗಳು ತೃಪ್ತಿಕರವಾಗಿಲ್ಲದಿದ್ದಲ್ಲಿ ಪೌರ ನಿಗಮಗಳಿಗೆ 
ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ 
ಸಮಿತಿಯು, ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯನ್ನು ರದ್ದುಪಡಿಸತಕ್ಕದ್ದು, 

1) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯನ್ನು ರದ್ದುಪಡಿಸಿದ ಸಂದರ್ಭದಲ್ಲಿ ಅದು ಹಾಗೆ 
ರದ್ದುಗೊಂಡ ಒಂದು ತಿಂಗಳೊಳಗಾಗಿ ಶಾಲಾ ಪಾಧಿಕಾರಗಳು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯ ಮರು ರಚನೆ ಮಾಡಿದ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. 

(i) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ರಚನೆಯಾಗುವವರೆಗೆ ಅದರ ಪಕಾರ್ಯಗಳನ್ನು 
ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸ್ಥಾಯಿ ಸಮಿತಿ, ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ 
ನ್ಯಾಯ ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು 
ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯು ನಿರ್ವಹಿಸಬೇಕು. 

18. ಖಾತೆಯ ನಿರ್ವಹಣೆಯು ನಿಂತುಹೋಗುವುದು.- ಮೇಲಿನ 17ನೇ ನಿಯಮದಡಿ ಸ್ವೀಕರಿಸಿದ ದೂರು, ಈ 
ನಿಯಮಗಳ 21ನೇ ನಿಯಮದ ಮೇರೆಗೆ ರಚಿಸಲಾದ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಖಾತೆಯ 
ವ್ಯವಹಾರಗಳನ್ನು ಮೋಸದಿಂದ ನಿರ್ವಹಿಸಿದುದಕ್ಕೆ ಸಂಬ೦ಧಪಟ್ಟದ್ದರೆ, ಅಧ್ಯಕ್ಷ ಹಾಗೂ ಸದಸ್ಯ ಕಾರ್ಯದರ್ಶಿ ಆ ಖಾತೆಯನ್ನು 
ನಿರ್ವಹಿಸುವುದನ್ನು ನಿಲ್ಲಿಸುವಂತೆ ಪೌರ ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ್ಯ, ಶಿಕ್ಷಣ ಮತ್ತು 
ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ 
ಸಮಿತಿ/ಜಂಟಿ ಸಮಿತಿ ಮತ್ತು ತಾಲ್ಲೂಕು ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ 
ಸಮಿತಿಯು ನಿರ್ದೇಶನ ನೀಡಬೇಕು. ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಾಲೆಯಲ್ಲಿ ಸೇವಾ ಹಿರಿತನವುಳ್ಳ ಶಿಕ್ಷಕ ಪೌರ 
ನಿಗಮಗಳಿಗೆ ಸಂಬಂಧಿಸಿದಂತೆ ವಾರ್ಡ್‌ ಸಮಿತಿ/ ಆರೋಗ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, 
ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ/ಜ೦ಟಿ ಸಮಿತಿ ಮತ್ತು ತಾಲ್ಲೂಕು 
ಪಂಚಾಯತ್‌ಗೆ ಸಂಬಂಧಿಸಿದಂತೆ ತಾಲ್ಲೂಕು ಪಂಚಾಯತ್‌ನ ಸಾಮಾನ್ಯ ಸ್ಥಾಯಿ ಸಮಿತಿಯ ಅನುಮೋದನೆ ಪಡೆದು ಸದರಿ 
ದೂರು ಸ್ವೀಕರಿಸಿದ ಏಳು ದಿನಗಳ ಒಳಗಾಗಿ ಸದರಿ ಖಾತೆಯನ್ನು ನಿರ್ವಹಿಸಬೇಕು. 

ಅಧ್ಯಾಯ- VI 
ಸಂಕೀರ್ಣ 

19. ಸದಸ್ಯತ್ವವನ್ನು ಕೊನೆಗೊಳಿಸುವುದು.- (1) ಪದನಿಮಿತ್ತ ಸದಸ್ಯರನ್ನು ಹೊರತುಪಡಿಸಿ ಇತರ ಸದಸ್ಯರ ಗರಿಷ್ಠ 
ಪದಾವಧಿಯು ಮೂರು ವರ್ಷಗಳು ಅಥವಾ ಸಂಬಂಧಿಸಿದ ಮಹಾನಗರ ಪಾಲಿಕೆ/ನಗರಸಭೆ/ಪುರಸಭೆ/ಪಟ್ಟಣ ಪಂಚಾಯಿತಿ/ 
ತಾಲ್ಲೂಕು ಪಂಚಾಯತ್‌ನ ಅವಧಿಯು ಮುಕ್ತಾಯವಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅದು ಆಗಿರುತ್ತದೆ. 

(2) (1)ನೇ ಖಂಡದಲ್ಲಿ ನಮೂದಿಸಲಾದವರನ್ನು ಹೊರತುಪಡಿಸಿ ಇತರ ಸದಸ್ಯರ ಸದಸ್ಯತ್ವವು ಸಂಬಂಧಿಸಿದ 
ಮಹಾನಗರ ಪಾಲಿಕೆ/ನಗರಸಭೆ/ಪುರಸಭೆ/ಪಟ್ಟಣ ಪಂಚಾಯಿತಿ/ತಾಲ್ಲೂಕು ಪಂಚಾಯತ್‌ನ ಅವಧಿಯು ಮುಕ್ತಾಯವಾಗುವ 
ವರೆಗೆ ಮಾತ ಇರುವುದು. 

ಪರಂತು, ಈ ಕೆಳಕಂಡ ಯಾವುದೇ ಘಟನೆಗಳು ಸಂಭವಿಸಿದಲ್ಲಿ ಸದಸ್ಯತ್ವವು ರದ್ದಾಗತಕ್ಕದ್ದು,- 

(0. ಆತ / ಆಕೆ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ನಿರಂತರ ಮೂರು ಸಭೆಗಳಿಗೆ ಗೈರು 
ಹಾಜರಾದಲ್ಲಿ; 

(iy ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ವ್ಯವಹಾರದ 
ನಿರ್ವಹಣೆಯಲ್ಲಿ ಆತ / ಆಕೆ ಭಷ್ಟಾಚಾರದಲ್ಲಿ ತೊಡಗಿದ್ದಲ್ಲಿ; 


೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





(1) ಯಾವುದೇ ಕಾರಣದ ನಿಮಿತ್ತ ಸದಸ್ಯ ತಂದೆತಾಯಿಯ ಮಗುವು ಶಾಲೆಯ 
ವಿದ್ಯಾರ್ಥಿಯಾಗಿರುವುದು ನಿಂತುಹೋದಲ್ಲಿ ; 

(1 ಯಾವುದೇ ನ್ಯಾಯಾಲಯದಿಂದ ಆತ / ಆಕೆಯು ಆಪಾದಿತನೆಂದು ತೀರ್ಮಾನವಾಗಿದ್ದಲ್ಲಿ ; 

೪) ಆತ/ಆಕೆ ಶಾಲೆಯಲ್ಲಿ ಓದುತ್ತಿರುವ ಯಾವುದೇ ಮಗುವಿನ ತಂದೆ-ತಾಯಿಯು ಆಗಿರದಿದ್ದಲ್ಲಿ ; 
ಮತ್ತು 

(1) ಈ ನಿಯಮಗಳ 17ನೇ ನಿಯಮದ ಮೇರೆಗೆ ಮುಕ್ತಾಯಗೊಳಿಸಿದಲ್ಲಿ. 

20. ಆಕಸ್ಮಿಕ ಖಾಲಿಸ್ಥಾನಗಳನ್ನು ತುಂಬುವುದು.- (1) ಯಾವುದೇ ಸದಸ್ಯರ ಸ್ಥಾನವು ಆಕೆಯ/ ಆತನ ಪದಾವಧಿಯು 
ಸಾಮಾನ್ಯ ಕ್ರಮದಲ್ಲಿ ಮುಕ್ತಾಯಗೊಳ್ಳುವ ಮೊದಲೇ ಖಾಲಿಯಾದಲ್ಲಿ, ತತ್ತರಿಣಾಮವಾಗಿ ಉಂಟಾಗುವ ಆ ಆಕಸ್ಮಿಕ 
ಖಾಲಿಸ್ಥಾನವನ್ನು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಉಪವಿಧಿಗಳ "ಅನುಸಾರ ತುಂಬಬಹುದು 

ಮ ಶಾಲಾ ಅಭಿವೃದ್ಧಿ "ಮತ್ತು ನಿರ್ವಹಣ ಸಮಿತಿಯು ಈ ನಿಯಮಗಳ 17ನೇ ನಿಯಮದ ಮೇರೆಗೆ 
ಸಂಪೂರ್ಣವಾಗಿ ವಿಸರ್ಜನೆಯಾಗಿದ್ದಲ್ಲಿ, ನಿಯಮ 17ರ ಮೇರೆಗೆ ಗೊತ್ತುಪಡಿಸಿದ ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 

(2) (0ನೇ ಉಪ-ನಿಯಮದ ಮೇರೆಗೆ ನೇಮಕಗೊಂಡ ಸದಸ್ಯನ ಪದಾವಧಿಯು ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯ ಉಳಿದ ಅವಧಿಗೆ ಅಥವಾ 19ನೇ ನಿಯಮದ (2)ನೇ ಉಪ-ನಿಯಮದ ಪಕಾರ ಆತ/ಆಕೆ 
ಸದಸ್ಯನಾಗಿರುವುದು ಮುಕ್ತಾಯವಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಇರುವುದು” 

21 ಹಣಕಾಸು- (1) ರಿಜರ್ವ್‌ ಬ್ಯಾಂಕ್‌ನಿಂದ ಮನ್ನಣೆ ಪಡೆದ ರಾಷ್ಟೀಕೃತ ಬ್ಯಾಂಕ್‌ ಅಥವಾ ಅನುಸೂಚಿತ ಬ್ಯಾಂಕ್‌ 
ಅಥವಾ ಸಹಕಾರಿ ಬ್ಯಾಂಕ್‌ನ ಖಾತೆಯಲ್ಲಿ ಅಥವಾ ಅಂಚೆ ಕಛೇರಿಯಲ್ಲಿ ಶಾಲೆಯ ಎಲ್ಲಾ ನಿಧಿಗಳನ್ನು ಠೇವಣೆ ಇಡತಕ್ಕದ್ದು. 
ಅಂಥ ಖಾತೆಯನ್ನು ಶಾಲೆಯ ಹೆಸರಿನಲ್ಲಿ ತೆರೆಯತಕ್ಕದ್ದು. 

(2) ಮೇಲೆ ತಿಳಿಸಿರುವ ಖಾತೆಗಳನ್ನು ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಯವರು ಜಂಟಿಯಾಗಿ 
ನಿರ್ವಹಿಸತಕ್ಕದ್ದು. 

(3) ಶಾಲೆ ಮತ್ತು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಎಲ್ಲಾ ಆದಾಯ ಮತ್ತು ವೆಚ್ಚಗಳನ್ನು ಶಾಲಾ 
ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಪತಿ ಸಭೆಯಲ್ಲೂ ಚರ್ಚಿಸತಕ್ಕದ್ದು. 

“9 `ಒಂದು ಸಾವಿರ ರೂ.ಗಳನ್ನು ಮೀರಿದ ಯಾತಕೆ ಹಣ ಹಿಂತೆಗೆಯುವಿಕೆಗೆ ಶಾಲಾ ಅಭಿವೃದ್ಧಿ ಮತ್ತು 
ನಿರ್ವಹಣ ಸಮಿತಿಯ ಪೂರ್ವಾನುಮತಿ ಪಡೆಯತಕ್ಕದ್ದು 

ಪರಂತು, ತುರ್ತು ವೆಚ್ಚಗಳನ್ನು ಭರಿಸಲು ಯಾವುದೇ ಹಣವನ್ನು ಹಿಂತೆಗೆದುಕೊಳ್ಳಬಹುದು ಮತ್ತು ಅದನ್ನು ಶಾಲಾ 
ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಮುಂದಿನ ಸಭೆಯಲ್ಲಿ ಚರ್ಚಿಸತಕ್ಕದ್ದು. 

22.ಲಾಭದ ಮೇಲೆ ನಿಷೇಧ. ಶಾಲೆಯ ಲಾಭ ಮತ್ತು ಆಸ್ತಿಯ ಯಾವುದೇ ಭಾಗವನ್ನು ವೃತ್ತಿವೇತನದ 
ರೂಪದಲ್ಲಾಗಲೀ ಅಥವಾ ಅನ್ಯಥಾ ಲಾಭದ ರೂಪದಲ್ಲಾಗಲೀ ಯಾವುದೇ ಸದಸ್ಯನಿಗೆ ಅಥವಾ ಯಾವುದೇ ಸದಸ್ಯರ ಮೂಲಕ 
ಪಡೆಯ ಬಯಸುವ ಯಾವುದೇ ವ್ಯಕ್ತಿಗೆ ಪತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವಿನಿಯೋಗಿಸತಕ್ಕದ್ದಲ್ಲ ಅಥವಾ 
ವರ್ಗಾಯಿಸತಕ್ಕದ್ದಲ್ಲ. 

ಪರಂತು ಈ ನಿಯಮದಲ್ಲಿರುವ ಯಾವುದೂ, ಶಾಲೆಯ ಪರವಾಗಿ ಸದ್ಭಾವನೆಯಿಂದ ಖರ್ಚು ಮಾಡಿದ ಯಾವುದೇ 
ಸದಸ್ಯನಿಗೆ ಮರುಪಾವತಿಯ ಸಂದಾಯ ಮಾಡುವುದಕ್ಕೆ ಅಡ್ಡಿಪಡಿಸತಕ್ಕದ್ದಲ್ಲ. 

ಮತ್ತು ಪರಂತು, ಸದಸ್ಯರಿಗೆ ತರಬೇತಿಗಾಗಿ ಕರಾ ಯಾವುದೇ ಮೊತ್ತವನ್ನು ಸದ್ಭಾವನೆಯಿಂದ ಅಂತಹ 
ಸದಸ್ಯರಿಗೆ ಸಂದಾಯ ಮಾಡುವುದಕ್ಕೆ ಈ ನಿಯಮದಲ್ಲಿರುವ ಯಾವುದೂ ಅಡ್ಡಿಪಡಿಸತಕ್ಕದ್ದಲ್ಲ. 

23. ಅಧಿಕೃತ ಸಂವಹನ ಮತ್ತು ಒಪ್ಪಂದಗಳು.- (1) ಸದಸ್ಯ ಕಾರ್ಯದರ್ಶಿಯು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ 
ಸಮಿತಿಯ ಪೂರ್ವಾನುಮೋದನೆಯನ್ನು ಪಡೆದು ನಿಯಮದಲ್ಲಿ 10ನೇ ನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ಯಾವುದೇ 
ಪಕಾರ್ಯಗಳನ್ನು ನಿರ್ವಹಿಸಲು ಶಾಲೆ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಪರವಾಗಿ ಲಿಖಿತ 
ಬಪ್ಪಂದಗಳನ್ನು ಮಾಡಿಕೊಳ್ಳತಕ್ಕದ್ದು 

(2) ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣ ಸಮಿತಿಯ ಎಲ್ಲಾ ಅಧಿಕೃತ ಪತೆಗಳನ್ನು ಸದಸ್ಯ ಕಾರ್ಯದರ್ಶಿಯು ಸಹಿ 
ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಟಿ. ಜಯರಾಂ 
ಪಿ.ಆರ್‌. 739 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. (ಪ್ರೌಢ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೫೧ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 125 ಎಫ್‌ಎಎಫ್‌ 2009, ಬೆ೦ಗಳೂರು, ದಿನಾಂಕ: 23ನೇ ಜುಲೈ 2010 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕಾಯ್ದೆ 5) ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಧಾರವಾಡ ಜಿಲ್ಲೆಯ, ಧಾರವಾಡ ತಾಲ್ಲೂಕು, ಗರಗ 
ಹೋಬಳಿ, ಮುಗಳಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 
ಜಾರಿಗೆ ಬರುವಂತೆ “ಮೀಸಲು ಅರಣ್ಯ”ವೆಂದು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 
1 ಗ್ರಾಮದ ಹೆಸರು : ಮುಗಳಿ 
2) ಸರ್ವೆ ನಂಬರು ; 39 
3) ವಿಸೀರ್ಣ 80ಎ.-31ಗು೦. (32.68 ಹೆ.) 
4) ಕ್ಷೇತ್ರದ ಹೆಸರು ಕ ಮುಗಳಿ 


2) ಮೇಲ್ಕಂಡ ಕಾಯ್ದೆಯ ಕಲಂ 4(1(ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು, ಧಾರವಾಡ, 
ಉಪ ವಿಭಾಗ ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು 
ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು 
ಇತ್ಯರ್ಥಗೊಳಿಸಿ, ನಿರ್ಧರಿಸಿ, ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

3) ಮೇಲ್ಕಂಡ ಕಾಯ್ದೆಯ ಕಲಂ-4(2) ಪ್ರಕಾರ ಕರ್ನಾಟಕ ಸರ್ಕಾರವು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಧಾರವಾಡ 
ವಿಭಾಗ, ಧಾರವಾಡ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ 
ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

4) ಮೇಲ್ಕಂಡ ಕಾಯ್ದೆಯ ಕಲಂ 1, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸುವ ಮೇಲ್ಮನವಿಗಳನ್ನು 
ಪರಿಶೀಲಿಸಲು ಸದರಿ ಕಾಯ್ದೆಯ ಕಲಂ 16(1) ರ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಲಿಗೆ 
ಅಧಿಕಾರವಿರುತ್ತದೆ. 

5) ಮೇಲ್ಕಂಡ ಕಾಯ್ದೆ 15ನೇ ಪ್ರಕರಣದ ಪ್ರಕಾರ ಭಾದಿತವಾದ ಯಾವುದೇ ವ್ಯಕ್ತಿಯು ಸದರಿ ಕಾಯ್ದೆ ಪ್ರಕರಣ 16(2)ನೇ 
ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ 
ಸಲ್ಲಿಸಬಹುದು. 

ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 

(ಅ) ಉತ್ತರಕ್ಕೆ:- ಮುಗಳಿಯಿಂದ ಕಿತ್ತೂರಿಗೆ ಹೋಗುವ ರಸ್ತೆ ಮತ್ತು ಸ.ನಂ.23. 

(ಆ) ಪೂರ್ವಕ್ಕೆ:- ಸ.ನಂ.40 ಮತ್ತು ಸ.ನಂ.15. 

(ಇ) ದಕ್ಷಿಣಕ್ಕೆ:- ಸ.ನಂ.16, 19 ಮತ್ತು 18ರಲ್ಲಿ 1999ರ ಅಕೇಶಿಯಾ ಮತ್ತು ಮಿಶ್ರ ನೆಡುತೋಪು ಇರುತ್ತದೆ. 

(ಈ) ಪಶ್ಚಿಮಕ್ಕೆ;- ಸ.ನಂ.23 ರಲ್ಲಿ 1999ರ ಅಕೇಶಿಯಾ ಮತ್ತು ಮಿಶ್ರ ನೆಡುತೋಪು ಇರುತ್ತದೆ. 

ಸೀಮಾ ವಿವರಣೆ 
ಉತ್ತರ: ಪ್ರಾರಂಭಿಕ ಸ್ಥಾನವು ಮದನಬಾವಿ ಮತ್ತು ಮುಗಳಿ ಗ್ರಾಮದ ಗಡಿಯಿಂದ ರಸ್ತೆಯ ಬದಿಯ ರೆಪರನ್ನ 
ಪಾಯಿಂಟನಿಂದ 150° ಕೋನದೊಂದಿಗೆ 280 ಮೀಟರ್‌ ಚಲಿಸಿ ಸೀಮಾ ರೇಖೆಯು ಮುಗಳಿ ಗ್ರಾಮದ ಸ.ನಂ.39 ಹಾಗೂ 
ಸ.ನಂ.23 ರ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸ್ಥಾನ ಸಂಖ್ಯೆ ಎ ಯಿಂದ 67* ಕೋನದೊಂದಿಗೆ ಆರಂಭವಾಗಿ 
ಮುಂದೆ ಮುಗಳಿ ಗ್ರಾಮದ ಸ.ನಂ.23ನ್ನು ಹೊರತುಪಡಿಸಿ ಇದರ ದಕ್ಷಿಣ ಗಡಿಗುಂಟ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಬಿ 
ಸ್ಥಾನವನ್ನು ತಲುಪಿ ಮುಂದೆ ಮುಗಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲಿ ಪೂರ್ವಕ್ಕೆ ಚಲಿಸಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ 
ಮೂಲೆಯಲ್ಲಿ ಡಿ ಸ್ಥಾನವನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 


ಡಿಗಿ ಅಂತರ 
(ಕೋನಗಳಲ್ಲಿ) (ಮೀಟರಗಳಲ್ಲಿ) 


ಎ-ಬಿ 67° 400 





ಸಾನದಿಂದ ಸಾನಕೆ 
ಛಿ ಥಃ 
































೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 
ಡಿಗಿ ಅಂತರ 
ಸಾನದಿಂದ ಸಾನಕೆ 
€ ಥಿ ಕ (ಕೋನಗಳಲ್ಲಿ) (ಮೀಟರಗಳಲ್ಲಿ) 
ಬಿ-ಸಿ 120° 72 
ಸಿಡಿ 96° 128 

















ಪೂರ್ವ: ಸೀಮಾ ರೇಖೆಯು ಕ್ಷೇತ್ರದ ಸ.ನಂ.39ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.39, 40 ಹಾಗೂ ಮುಗಳಿ 
ಗ್ರಾಮಕ್ಕೆ ಹೋಗುವ ರಸ್ತೆಯ ಮೇಲೆ ಸ್ಥಾನ ಸಂಖ್ಯೆ 'ಡಿ' ಯಿಂದ 168° ಕೋನದೊಂದಿಗೆ ಆರಂಭವಾಗಿ ಮುಗಳಿ ಗ್ರಾಮದ 
ಸ.ನಂ.40 ಹಾಗೂ 15 ನ್ನು ಹೊರತು ಪಡಿಸಿ ಇವುಗಳ ಪಶ್ಚಿಮದ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಸೇರುವ 











ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 
ಡಿಗಿ ಅಂತರ 
ಸಾನದಿಂದ ಸಾನಕೆ 
® ಇಸ (ಕೋನಗಳಲ್ಲಿ) (ಮೀಟರಗಳಲ್ಲಿ) 
ಡಿ-ಇ 1687 432 
ಇ-ಎಫ್‌ 1687 96 

















ಸ್ಥಳದಲ್ಲಿ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.39, 15 ಮತ್ತು 16ರ ಗಡಿಗಳು ಸೇರುವ ಸ್ಥಳದಲ್ಲಿ “ಎಫ್‌' ಸ್ಥಾನವನ್ನು 


ದಕ್ಷಿಣ: ಸೀಮಾ ರೇಖೆಯು ಮುಗಳಿ ಗ್ರಾಮದ ಸ.ನಂ.39 ರ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ ಸದರಿ ಸ.ನಂ.15, 16 


ಮತ್ತು 39 ಗಡಿಗಳು ಸೇರುವ ಸ್ಥಳದಲ್ಲಿ ಸ್ಥಾನ “ಎಫ್‌' ದಿಂದ 260° ಕೋನದೊಂದಿಗೆ ಆರಂಭವಾಗಿ ಮುಂದೆ ಸದರಿ ಗ್ರಾಮದ 
ಸ.ನಂ.16, 19 ಮತ್ತು 18ಗಳನ್ನು ಹೊರತು ಪಡಿಸಿ ಇವುಗಳ ಉತ್ತರದ ಗಡಿಗುಂಟಾ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ 
ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.18, 23 ಮತ್ತು 39ರ ಗಡಿಗಳು ಸೇರುವ ಸ್ಥಳದಲ್ಲಿ ಸ್ಥಾನ ಸಂಖ್ಯೆ *ಜೆ' ಯನ್ನು ಸೇರುತ್ತದೆ. 


ದಕ್ಷಿ ಣದಲ್ಲಿ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 




















ಡಿಗಿ ಅಂತರ 
ಸಾನದಿಂದ ಸಾನಕೆ 
ಥಿ ಘು (ಕೋನಗಳಲ್ಲಿ) (ಮೀಟರಗಳಲ್ಲಿ) 
ಎಫ್‌-ಜಿ 260° 136 
ಜಿ-ಎಚ್‌ 260° 48 
ಎಚ್‌-ಐ 2605 208 
ಐ-ಜೆ 219° 128 














ಪಶ್ಚಿಮ: ಸೀಮಾ ರೇಖೆಯು ಕ್ಷೇತ್ರದ ಸ.ನಂ.39ರ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಸ್ಥಾನ ಸಂಖ್ಯೆ “ಜೆ” ಯಿಂದ 336° 
ಗ್ರಾಮದ ಸ.ನಂ.23ನ್ನು ಹೊರತು ಪಡಿಸಿ ಇದರ ಪೂರ್ವದ ಗಡಿಗುಂಟ 
ಸಂಖ್ಯೆ "ಎಲ್‌' ನಿಂದ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ.39 
ಮೂಲ ಸ್ಥಾನದಿಂದ ಎ ಸ್ಥಳವನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸಿರುತ್ತದೆ. 


ಕೋನದೊಂದಿಗೆ ಆರ೦ಭವಾಗಿ ಮುಂದೆ ಸದರಿ 
ಉತ್ತರಾಭಿಮುಖವಾಗಿ ಚಲಿಸುತ್ತಾ ಮುಂದೆ ಸ್ಥಾನ 
ಮತ್ತು 23ರ ಗಡಿಗಳು ಸೇರುವ ಸ್ಥಳದಿಂದ ಇದರ 


ಪಿ.ಆರ್‌. 717 

















ಡಿಗಿ ಅಂತರ 
ಸಾನದಿಂದ ಸಾನಕ್ತೆ 
ಇ ಸ (ಕೋನಗಳಲ್ಲಿ) (ಮೀಟರಗಳಲ್ಲಿ) 
ಜಿ-ಕೆ 3365 320 
ಕೆ-ಎಲ್‌ 3325 112 
ಎಲ್‌-ಎ 351° 208 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಗೋಪಾಲ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೫೩ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಮಮ 255 ಮಭಾಬ 2008, ಬೆಂಗಳೂರು, ದಿನಾಂಕ: 6ನೇ ಮೇ 2010 
ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು 2007ರ ನಿಯಮ 91ರ ಅನ್ವಯ ಬಾಲನ್ಯಾಯ 
ಮಂಡಳಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲು ಈ ಕೂಡಲೇ ಜಾರಿಗೆ ಬರುವಂತೆ 3 ವರ್ಷದ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಈ ಕೆಳಗೆ ಸೂಚಿಸಿದ ಆಯ್ಕೆ ಸಮಿತಿಯನ್ನು ರಚಿಸಲಾಗಿದೆ:- 














ಕ್ರ ಆಯ್ಕೆ ಮಾಡಿದವರ ಹೆಸರು 

ಸಂ. ಶ್ರೀಯುತರು/ಶ್ರೀಮತಿ 

1] ಮಾನ್ಯ ನ್ಯಾಯಮೂರ್ತಿ ಶ್ರೀ ಎಂ.ಪಿ. ಚಿನ್ನಪ್ಪ (ನಿವೃತ್ತ) ಅಧ್ಯಕ್ಷರು 
ಕರ್ನಾಟಕ ಉಚ್ಛನ್ಯಾಯಾಲಯ, ಬೆ೦ಗಳೂರು 

2] | ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆ೦ಗಳೂರು ಸದಸ್ಯ ಕಾರ್ಯದರ್ಶಿ 

3] | ಸಾಥಿ, ಓಕಳಿಪುರಂ, ಬೆಂಗಳೂರು, ಸದಸ್ಯರು 


(Society for Assistance to Children in Difficult situation) 


4] ಬಾಸ್ಕೋ, ಸದಸ್ನರು 


ಚಾಮರಾಜಪೇಟೆ, ಬೆಂಗಳೂರು 

5] ರಿಜಿಸ್ಟಾರ್‌, ನಿಮಾನ್ಸ್‌, ಬೆಂಗಳೂರು ಸ ಸ್ಯರು 

6] | ಪೊಫೆಸರ್‌, ನ್ಯಾಷನಲ್‌ ಲಾ ಸ್ಕೂಲ್‌ ಆಫ್‌ ಇಂಡಿಯಾ ಯುನಿವರ್‌ಸಿಟಿ, ಬೆಂಗಳೂರು ಸದಸ್ಯರು 

7] | ಬಿ. ಪಾರ್ಥಸಾರಥಿ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಸ ಸ್ಯರು 
ಈ ಮೇಲೆ ಸೂಚಿಸಿದ ಆಯ್ಕೆ ಸಮಿತಿಯು ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ನಿಯಮಗಳು 

2007ರ ನಿಯಮ 92ರನ್ವಯ ಈ ಕೆಳಗೆ ಸೂಚಿಸಿದ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

1) ಆಯ್ಕೆ ಸಮಿತಿಯು ಬಾಲನ್ಯಾಯ ಮಂಡಳಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಸದಸ್ಯರುಗಳನ್ನು ಆಯ್ಕೆ 
ಮಾಡಲು ಸಾರ್ವಜನಿಕ ಪ್ರಕಟಣೆಯ ಮೂಲಕ ಸ್ವೀಕರಿಸಲಾದ ಅರ್ಜಿಗಳನ್ನು ಪರಿಶೀಲಿಸಿ ಪರಿಗಣಿಸತಕ್ಕದ್ದು. 

2) ಸಾರ್ವಜನಿಕ ಪ್ರಕಟಣೆಯ ಮೂಲಕ ಸ್ವೀಕರಿಸಲಾದ ಅರ್ಜಿಗಳನ್ನು ಪರಿಗಣಿಸಿ ಸದಸ್ಯರನ್ನು ಆಯ್ಕೆ ಮಾಡಿ ರಾಜ್ಯ 
ಸರ್ಕಾರಕ್ಕೆ ಆಯ್ಕೆ ಪಟ್ಟಿಯನ್ನು (೧೩೧6। ೦8765) ಸಲ್ಲಿಸತಕ್ಕದ್ದು. 

3) ಸಮಿತಿಯು ಕೋರಂ ರಚಿಸಲು ಕನಿಷ್ಠ 4 ಸದಸ್ಯರು ಹಾಜರಿರತಕ್ಕದ್ದು. 

4) ಆಯ್ಕೆ ಸಮಿತಿಯು ಬಾಲನ್ಯಾಯ ಮಂಡಳಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಸದಸ್ಯರನ್ನು ಆಯ್ಕೆಮಾಡಿ 
ಶಿಫಾರಸ್ಸು ಮಾಡುವ ಸಂದರ್ಭದಲ್ಲಿ ಸದಸ್ಯರ ಒಂದು ಹೆಚ್ಚುವರಿ ಪಟ್ಟಿಯನ್ನು (Pane! of names) ಸರ್ಕಾರಕ್ಕೆ ಅನಿವಾರ್ಯ 
ಸಂದರ್ಭಗಳಲ್ಲಿ ಉಂಟಾಗುವ ಖಾಲಿಜಾಗವನ್ನು ಭರ್ತಿ ಮಾಡುವ ಸಲುವಾಗಿ ಒದಗಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ. ಶಿವಕುಮಾರ್‌ 
ಪಿ.ಆರ್‌. 728 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
HEALTH AND FAMILY WELFARE SECRETARIAT 
NOTIFICATION 
No. HFW 244 MPS 2010, Bangalore, dated: 10" August 2010 

Government of Karnataka have promulgated an Act (Act 15/2006) called “the Karnataka 





























Professional Educational Institutions (Regulation of Admission and Fixation of Fee)(Special Provisions) 
Act, 2006." In compliance of the provisions of this Act and the consensual agreement reached between 
the Government and Private Unaided Professional Educational Institutions with regard to admission and 


೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





fixation of fees for professional courses, Government shall notify the number of seats to be allotted and 
fee chargeable for the academic year 2010-11 for the students selected for Medical and Dental Courses. 
2) As per section 4 of the said Act, Government shall notify the Fee Structure to be chargeable for 
the academic year 2010-11 from the candidates selected for Medical and Dental Courses as per the 
consensual agreement reached between the Government and Private Unaided Professional Educational 
Institutions. 
3) In pursuant of section 5 of the Act, and as per the consensual agreement reached between the 
Government and Private Unaided Professional Educational Institutions, 42% of the Government seats for 
Medical and 35% for Dental in Non-Minority Private Unaided Professional Educational Institutions and 
27% of the Government seats for Medical and 25% of the Government seats for Dental in Minority Private 
Unaided Professional Educational Institutions are earmarked for the candidates selected by Karnataka 
Examination Authority to Medical and Dental Courses for the academic year 2010-11. 
4) In pursuance of the section 4 of the Act, Government hereby notify the fee chargeable for the 
academic year 2010-11 from the candidates selected for Medical and Dental Courses as shown in 
Annexure-lll. 
5) Therefore, in exercise of powers conferred under section 5(2) of "the Karnataka Professional 
Educational institutions (Regulation of admission and Fixation of Fee)(Special Provisions) Act, 2006" 
Government hereby notify the 275 additional seat matrix and fee structure for the academic year 2010-11 
for Medical and Dental UG (MBBS/BDS) Courses, in Government Autonomous Institutions and 
Government quota in Private Unaided Professional Educational Institutions as per ANNEXURE | to lll 
appended to this notification. 
By Order and in the name of the Governor of Karnataka, 
V. SREERAMA REDDY 
Under Secretary to Government, 
Health and Family Welfare Department, 
(Medical Education) 
ANNEXURE-I to Government Notification No:HFW 244 MPS 2010, Dated 10.08.2010 
Intake of | MBBS seats and distribution of Private Medical College Government and Management 
seats for the academic year 2010-11 














15% All State 
Sl Total f 
Name of the College India Quota | Government 
No Seats 
seats Seats 
Private Medical College Total Government Management seats 
(Non-minority) seats seats 42% 58% 
1 Dr. B.R. Ambedkar Medical 
| 100 - 42 58 
College, KG Halli, Bangalore 
100 - 42 58 




















By Order and in the name of the Governor of Karnataka, 
V. SREERAMA REDDY 
Under Secretary to Government, 
Health and Family Welfare Department, 
(Medical Education) 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೫೫ 





ANNEXURE-ll to Government Notification No:244 MPS 10, Dated 10.08.2010 
STATEMENT OF 1 MBBS GOVERNMENT SEATS UNDER GENERAL RURAL AND KANNADA 
MEDIUM FOR THE ACADEMIC YEAR 2010-11 





GM GM GM cl cl cl 2A 2A 2A 28 28 28 3A 3A 3A 3B 
KM G R KM G R KM G R KM G R KM G R 











1 0 2 0 0 0 0 2 0 0 



















































































V. SREERAMA REDDY 
Under Secretary to Government, 
Health and Family Welfare Department, 
(Medical Education) 
ANNEXURE-lIl to Government Notification No:HFW 244 MPS 2010, Dated: 10.08.2010 


Fee Structure for Under Graduate Medical and Dental Courses for the Academic year 2010-11 
























































1. Tuition fee in Government Colleges 
Course Tuition Fee 
MBBS Rs. 16,700.00 
BDS Rs. 14,400.00 
2. Non-Minority Private Unaided Professional Educational Institutions 
Course Tuition Fee for Government Seats Management Quota Fee 
(Maximum) 
MBBS Rs. 35,000.00 Rs. 3,25,000.00 
BDS Rs. 25,000.00 Rs. 2,30,000.00 
3. Fee Structure for Minority Private Unaided Professional Educational Institutions 
Course Tuition Fee for Government Seats Management Quota Fee 
(Maximum) 
MBBS Rs. 35,000.00 Rs. 3,25,000.00 
BDS Rs. 25,000.00 Rs. 2,30,000.00 
V. SREERAMAREDDY 
Under Secretary to Government 
P.R. 751 Health and Family Welfare Department (Medical Education) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 529 ವೆಚ್ಚ-12/10, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌, 2010 
ಖಜಾನೆ-॥ ಅನಾವರಣಗೊಳ್ಳುವವರೆವಿಗೆ ಖಜಾನೆ ಇಲಾಖೆ ನೆಟ್‌ವರ್ಕ್‌ಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ಮತ್ತು 
ಪ್ರಾಜೆಕ್ಟ್‌ ನಿರ್ವಹಣಾ ಸೇವೆಗಳನ್ನು ಮಾಸಿಕ ರೂ.2.50 ಲಕ್ಷಗಳ ವೆಚ್ಚದಲ್ಲಿ (ತೆರಿಗೆ ಹೊರತುಪಡಿಸಿ) ಮೆ:ಎಸ್‌.ಟಿ.ಪಿ.ಐ. 
ರವರಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





ಮೆ:ಎಸ್‌.ಟಿ.ಪಿ.ಐ. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ತನ್ನ/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಗಳು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 740 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಆಇ 614 ವೆಚ್ಚ-12/10, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್‌, 2010 
ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳ ನಿಯಮಿತವು ರಾಜ್ಯದಲ್ಲಿ ನಿರ್ಮಿಸುತ್ತಿರುವ 16 
ಗೋಡೌನ್‌ಗಳ Third Party Quality Inspection ಕಾರ್ಯವನ್ನು ರೂ.14.10 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ M/s Civil Aid 
Techno Clinic, ಬೆಂಗಳೂರು ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಹಕಾರ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 
ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 741 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಆಇ 607 ವೆಚ್ಚ-12/10, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್‌, 2010 
ನವದೆಹಲಿಯ ಕರ್ನಾಟಕ ಭವನದ ಅನೆಕ್ಸ್‌ ಕಟ್ಟಡಕ್ಕೆ ಅಗತ್ಯವಿರುವ ಪೀಠೋಪಕರಣಗಳನ್ನು ರೂ.24,51,660.00 
ವೆಚ್ಚದಲ್ಲಿ ನೇರವಾಗಿ ಕಾವೇರಿ ಕರಕುಶಲ ವಸ್ತು ನಿಗಮ, ಬೆ೦ಗಳೂರು ಇವರಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕಾವೇರಿ ಕರಕುಶಲ ವಸ್ತು ನಿಗಮವು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ 
ಕೆ.ಟಿ.ಪಿ.ಪಿ ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸ್ಪರ್ಧಾತ್ಮಕ 
ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಗಳು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 742 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಆಇ 525 ವೆಚ್ಚ-12/10, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌, 2010 
ಮೆ: ಮೈಸೂರ್‌ ಎಲೆಕ್ಟ್ರಿಕಲ್‌ ಇಂಡಸ್ಟ್ರೀಸ್‌ (ಎಂ.ಇ.ಐ) ಸಂಸ್ಥೆಯು ಉತ್ಪಾದಿಸುವ 11 ಕೆ.ವಿ. ಸ್ಥಿಜ್‌ಗೇರ್‌ಗಳು, 11 
ಕೆ.ವಿ.ಆರ್‌.ಎಂ.ಯು.ಗಳು ಮತ್ತು ಅವುಗಳ ಬಿಡಿಭಾಗಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತೆ ಅಗತ್ಯವಿರುವ ದುರಸ್ತಿ 
ಸೇವೆಗಳನ್ನು ಕೆ.ಪಿ.ಟಿ.ಸಿ.ಎಲ್‌ ಮತ್ತು ಎಲ್ಲಾ ₹6001/ ಸಂಸ್ಥೆಗಳು ಮಾರುಕಟ್ಟೆ ದರದಲ್ಲಿನ ಅತಿಕಡಿಮೆ ದರಕ್ಕೆ ಮೆ:ಎಂ.ಇ.ಐ. 
ಸಂಸ್ಥೆಯೊಡನೆ ಸಂಧಾನವೇರ್ಪಡಿಸುವ ಷರತ್ತಿಗೊಳಪಟ್ಟು ಮೆ:ಎಂ.ಇ.ಐ. ಸಂಸ್ಥೆಯಿಂದ ನೇರವಾಗಿ ಖರೀದಿಸಲು ಕರ್ನಾಟಕ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೫೭ 





ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ಒಂದು ವರ್ಷದ ಅವಧಿಗೆ ವಿನಾಯಿತಿ ನೀಡಿದೆ. 
ಮೆ: ಎಂ.ಇ.ಐ. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ತನ್ನ/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಗಳು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 743 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಆಇ 566 ವೆಚ್ಚ-12/10, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌, 2010 
ಟ್ರಾನ್ಸ್‌ಫಾರ್ಕರ್ಸ್‌  (1187510/17619) ಹಾಗೂ ಮತ್ತಿತರ ಸೇವೆಗಳ ದರವನ್ನು ತಜ್ಞ ಸಮಿತಿಯು ನಿರ್ಧರಿಸುವ 
ಷರತ್ತುಗೊಳಪಟ್ಟು ಎಲ್ಲಾ ESCOMN ಗಳು ಟ್ರಾನ್ಸ್‌ಫಾರ್ಕರ್ಸ್‌ (Transformers) ಹಾಗೂ ಮತ್ತಿತರ ಸೇವೆಗಳನ್ನು ಕರ್ನಾಟಕ 
ವಿದ್ಯುತ್‌ ಕಾರ್ಯಾನೆ (ಕವಿಕಾ) ಯಿಂದ ನೇರವಾಗಿ ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಧಿಸೂಚನೆ ಸಂಖ್ಯೆ:ಆಇ 720 
ವೆಚ್ಚ-12/2009 ದಿನಾಂಕ:20.06.2009ರಲ್ಲಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ 
ವಿನಾಯಿತಿಯನ್ನು ದಿನಾ೦ಕ:20.06.2010 ರಿಂದ ಜಾರಿಗೊಳ್ಳುವಂತೆ ಒಂದು ವರ್ಷದ ಅವಧಿಗೆ ಮಾತ್ರ ವಿಸ್ತರಿಸಿದೆ. 
ಕರ್ನಾಟಕ ವಿದ್ಯುತ್‌ ಕಾರ್ಯಾನೆ (ಕವಿಕಾ) ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ. ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಉತ್ಪನ್ನ/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಗಳು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 744 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಆಇ 578 ವೆಚ್ಚ-12/10, ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್‌, 2010 
ದಿನಾಂಕ:25.06.2010 ರಂದು ನಡೆದ ಸಾಧನಾ ಸಮಾವೇಶದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರಿಗೆ ಊಟದ 
ವ್ಯವಸ್ಥೆಯನ್ನು ರೂ.40.00 ಲಕ್ಷಗಳ ವೆಚ್ಚದಲ್ಲಿ ಕಲ್ಪಿಸಿದ ಸಂಬಂಧ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 745 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂಖ್ಯೆ: ಆಇ 626 ವೆಚ್ಚ-12/10, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌, 2010 
ದಿನಾ೦ಕ:07.08.2010ರಂದು ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ 
ಸಾಕ್ಷರ ಭಾರತ್‌ ಕಾರ್ಯಕ್ರಮದ ಉದ್ರಾಟನಾ ಸಮಾರಂಭದ ಸಲುವಾಗಿ ವೇದಿಕೆ ವ್ಯವಸ್ಥೆ ಹಾಗೂ ಇನ್ನಿತರೆ ಸಂಬಂಧಿಸಿದ 
ಕೆಲಸ ಕಾರ್ಯಗಳನ್ನು ರೂ.17,83,204.00 ವೆಚ್ಚದಲ್ಲಿ ನೇರವಾಗಿ ಮಾರ್ಕೆಟಿಂಗ್‌ ಕನ್ನಲ್ಲೆಂಟ್ಸ್‌ ಅಂಡ್‌ ಏಜೆನ್ಸೀಸ್‌ ಲಿಮಿಟೆಡ್‌, 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





ಬೆಂಗಳೂರು ಇವರಿಗೆ ವಹಿಸಲು, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶಿಕ್ಷಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಮೆ:ಎಂ.ಸಿ. ಅಂಡ್‌ ಎ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ 
ಕೆ.ಟಿ.ಪಿ.ಪಿ ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸ್ಪರ್ಧಾತ್ಮಕ 
ದರದಲ್ಲಿ ಸಂಗ್ರಹಿಸುವುದನ್ನು ಸಂಗಹಣಾ ಸಂಸ್ಥೆಗಳು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌. 746 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 138 ಹೊಪೆಸೆ 2010, ಬೆಂಗಳೂರು, ದಿನಾಂಕ: 7ನೇ ಆಗಸ್ಟ್‌, 2010 
ಶ್ರೀ ಕೆ. ಶಿವರಾಂ, ವಿಶೇಷಾಧಿಕಾರಿ, (ಜಿಲ್ಲಾ ಪಂಚಾಯತ್‌) ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ, ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಶ್ರೀ ಅನಿಲ್‌ಕುಮಾರ್‌ ಜಾ, 
ಐಎಎಸ್‌, ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, (ವೆಚ್ಛ ಇವರ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ 
ನಿರ್ಮಾಣ ನಿಗಮ ನಿಯಮಿತದ ಆಡಳಿತ ಮಂಡಳಿಯು ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 747 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 147 SLU 2010 (P), Bangalore, Dated: 2" August 2010 
In exercise of the powers conferred by sub-section (2) of section 1 of the Karnataka Lokayukta 
(Amendment) Act, 2010 (Karnataka Act 25 of 2010) the Government of Karnataka hereby appoints the 
23° July 2010 as the date on which the said Act shall come into force. 
By Order and in the name of the Governor of Karnataka, 
P. MARKANDEYA 
Under Secretary to Government, 
Department of Personnel and Administrative Reforms (Service Rules-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 147 ಸೇಲೋಯು 2010, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌, 2010 
ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ಅಧಿನಿಯಮ, 2010 (2010ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 25) ರ 
1ನೇ ಪ್ರಕರಣ (2)ನೇ ಉಪ ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ: 
23.07.2010 ರಿಂದಲೇ ಸದರಿ ಅಧಿನಿಯಮದ ಉಪಬಂಧಗಳು ಜಾರಿಗೆ ಬಂದಿವೆಯೆಂದು ಪರಿಭಾವಿಸುತ್ತದೆಯೆಂದು 
ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಮಾರ್ಕಂಡೇಯ 
ಪಿ.ಆರ್‌. 748 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೫೯ 





HOME SECRETARIAT 
NOTIFICATION No. HD 137 MOHIBA 2010, Bangalore, Dated: 30" July 2010 
In exercise of the powers conferred by sub-section (2) of section 45 of the Unlawful Activities 
(Prevention) Act, 1967 (Central Act 37 of 1967) read with clause (b) of sub-rule (1) of rule 2 of the 
Unlawful Activities (Prevention) (Recommendation and Sanction of Prosecution) Rules, 2008, the 
Government of Karnataka hereby appoints the Director of Prosecutions and Government Litigations, 
Bangalore to be the authority for the purpose of the said provisions. 
By Order and in the name of the Governor of Karnataka, 
P. SHIVARAMA BHAT 
P.R. 749 Under Secretary to Government, Home Department (Crimes) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 225 ಎಲ್‌ಸಿಇ 2009, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌, 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26(2) 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಶ್ರೀಪಾಲ ತಾತಪ್ಪ ಮನ್ನೋಳಿ, ವಕೀಲರು, ಇವರನ್ನು ಚಿಕ್ಕೋಡಿಯ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ, ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೊ ಅಲ್ಲಿಯವರೆಗೆ ಹೊಸದಾಗಿ ನೇಮಕ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ನಾ. ಮಹಾಲಕ್ಷ ಮ್ಮ 
ಪಿ.ಆರ್‌. 750 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
COMMERCE AND INDUSTRIES SECRETARIAT 
NOTIFICATION No. C1.273:MMM.2009, Bangalore, Dated: 5" August 2010 
In pursuance of Sub-Section 22 of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for First renewal of Mining 
Lease No. 1932/1998 for a period of 20 years (Twenty years only) w.e.f. 02.03.2004, in favour of M/s 
Karnataka Limpo Cement Industries for Iron ore and Red Ochre over an area of 15-00 acres (Fifteen 
acres only) in Sy.No. 150 of Rajathadripura village, Tiptur taluk, Tumkur District, as per the sketch 
furnished by the Director, Department of Mines and Geology, Bangalore subject to compliance of the 
provisions of the Mines and Minerals (Development and Regulation) Act, 1957 and Mineral Concession 
Rules, 1960 as amended from time to time and other applicable Acts and Rules including Forest 
(Conservation) Act, 1980, Environmental Protection Act, 1986, EIA Notification 2006 etc., as amended 
from time to time and Rules made there under. 
Sanction of this Mining lease is also subject to the terms and conditions appended hereto and 
also subject to Court proceedings if any. 
The Department of Mines of Geology is directed to take necessary action to measure the area 
scientifically through GPS and to publish the Digitized Map in the Website. 
The Mining lease should be executed only after submission of all the statutory 
documents/clearances, by the applicant. 
By Order and in the name of the Governor of Karnataka, 
A. CHANNEGOWDA 
Under Secretary to Govt.(Mines), Commerce & Industries Department. 
TERMS AND CONDITIONS OF THE FIRST RENEWAL OF MINING LEASE ೫೦.1932/1998 
SANCTIONED IN GOVERNMENT NOTIFICATION NO.C1.273:MMM.2009 Dated 05.08.2010 
a) Mining lease should be in respect of Iron Ore and Red Ochre only. If other minerals are 
found in association with Iron Ore and Red Ochre, they should be brought to the notice of 
Government and if the lessee desires to mine these minerals along with Iron Ore and Red 
Ochre, he/she/it should do so only after the consent of Government is obtained in writing. 


೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





— —. 
TKN EES 
Rae 


If beryl or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

The lease shall also be subject to the provisions of Rules in Chapter IV of the Minerals 
Concession Rules, 1960. 

The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

The lessee shall be governed by all conditions that may be incorporated in the lease deed, to 
be executed. 

The lessee shall abide by the rules contained in the Karnataka State Forest Manual, if the 
lease area covers any forestland. 

Government shall have the right of purchasing the ore at current market rates. 

The lease would be determined if the lessee fails to commence execution of the lease deed. 
The area mentioned above is subject to verification after actual survey and demarcation. 

The lease shall be for a period of Twenty Years. w.e.f. 02.03.2004. 

The lessee/s shall pay Royalty, Cesses and Dead rent as prescribed vide Government of 
India’s Notification published in the Gazette of India, Extraordinary, Part ll-Section 3-Sub- 
sectio(i) vide G.S.R.574(E) dated 13" August 2009 and G.S.R. 575(E) dated 13" August, 
2009, respectively. 


Local & other Cesses: As prevalent in Tumkur District. 
Royalty: At the rate prescribed in Second Schedule to the Mines & Minerals (D&R) Act, 1957 


and as amended from time to time. 


m) The total area held by the applicant/s under mining lease including the present one, shall not 


exceed 10 Sq.Km. 

n) Mining operations shall not be commenced/conducted unless a qualified manager and 
other supervisory staff are appointed as required under the Matalliferous Mines Regulations, 
1961 and relevant notices are sent to the Director-General of Mines Safety, Dhanbad with a 
copy of the same to the concerned Director of Mines Safety. 


0) The minerals should be value added and the Lessee should adhere to existing National 


P.R. 752 


Mineral Policy and Karnataka Mineral Policy, 2008. 
A. CHANNEGOWDA 
Under Secretary to Govt.(Mines), Commerce & Industries Department. 
LAW, JUSTICE AND HUMAN RIGHTS SECRETARIAT 
NOTIFICATION No. LAW 106 LCL 2010, Bangalore, Dated: 7" August 2010 


In supersession of the Notification No.LAW 47 LCL 2006 dated 17.04.2006 and in exercise of the 
powers conferred by section 4 of the Karnataka Advocates Welfare Fund Act 1983 (Karnataka Act 2 of 
1985) the Government of Karnataka hereby notify the following members to the Karnataka Advocates 
Welfare Fund Trustee Committee as nominated by the Karnataka State Bar Council under section 4(3)(d) 
of the said Act with immediate effect. 


1) 


Shri Desai Rajendra .C, Advocate-Member 
No.327, 2 Main, 4" Cross, behind 

Community Hall, Bharathinagara, 

Dharwad-580 001 

Shri Yogeesh B.S. Advocate-Member, 
Soudharma, Kuvempunagara, | Main, 6" Cross, 
Behind M.G. Stadium, Tumkur 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೮೬೧ 





3) Shri Muniyappa, Advocate-Member, 
No.71, C.M.Plaza, | Main, 8" Cross, S.R. Nagara, Bangalore-27 

They shall hold office for a period of four years or for the duration of their membership in 

Karnataka State Bar Council whichever is earlier. 
By Order and in the name of the Governor of Karnataka, 
SHAKUNTHALA H.R. 
P.R. 753 Under Secretary to Government (Admn-2), 
Law, Justice and Human Rights Department. 
NOTIFICATION No. LAW 134 LCL 2009, Bangalore, Dated: 6" August 2010 

In supersession of the powers conferred by sub-section (2) of section 1 of “The Karnataka 
Advocates’ Welfare Fund (Amendment) Act, 2010" (Karnataka Act No.28 of 2010) the Government of 
Karnataka hereby appoints 6" August 2010 as the date on which all the provisions of the said Act, shall 
come into force. 

By Order and in the name of the Governor of Karnataka, 
S. SIDDALINGESH 
P.R. 754 Secretary to Government, 
Department of Law, Justice and Human Rights 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 37 ಎಲ್‌ಜಿಟಿ 2009, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌, 2010 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ಆದೇಶಿಸಿದೆ. 




















ಕ್ರ ಸಂ. ತಾಲ್ಲೂಕು ಸದಸ್ಯರು 
J. ಚಿಕ್ಕನಾಯಕನಹಳ್ಳಿ |1) ಶೀ ಸಿ.ಬಿ. ಸುರೇಶ್‌ಬಾಬು, ಶಾಸಕರು ಅಧ್ಯಕ್ಷರು 
2) ಶ್ರೀ ಹೆಚ್‌. ಸಿದ್ದರಾಮಯ್ಯ ಬಿನ್‌ ಹೊನ್ನಪ್ಪ ಸದಸ್ಯರು 
ಅರಳೇಪೇಟೆ, ಹಾಗಲವಾಡಿ ರಸ್ತೆ, ಚಿಕ್ಕನಾಯಕನಹಳ್ಳಿ (ಸಾಮಾನ್ಯ) 
3) ಶ್ರೀ ಕೆ. ಹನುಮಂತಪ್ಪ ಬಿನ್‌ ಕಿಟ್ಟಪ್ಪ, ಸದಸ್ಯರು 
ಮಾಚಿಹಳ್ಳಿ ವಡ್ಡರಹಟ್ಟಿ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು (ಪ.ಜಾತಿ) 
4) ಶ್ರೀಮತಿ ಮಮತಾ ಬಿನ್‌ ರಂಗಪ್ಪ ಸದಸ್ಯರು 
ತಿಮ್ಮನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು (ಮಹಿಳೆ) 
5) ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಸದಸ್ಯ 
ಕಾರ್ಯದರ್ಶಿ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷ್ಮೀನಾರಾಯಣ 


ಪಿ.ಆರ್‌. 755 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
FOREST, ECOLOGY AND ENVIRONMENT SECRETARIAT 
NOTIFICATION No. FEE 22 EPC 2009 (೧-1), Bangalore, Dated: 4" August 2010 

Whereas, the Karnataka State Pollution Control Board had brought construction projects having a 
built up area of 2,000 Sqm. and above in the case of commercial building, 5,000 Sqm and above in the 
case of residential building and 10,000 Sqm and above in the case of institutional buildings in its fold 
under the consent mechanism as per the stipulations made in the Environment Impact Assessment 
Notification, 1994 amended on 07.07.2004 by the Ministry of Environment and Forests, New Delhi. 

Whereas, the Ministry of Environment and Forests, Government of India thereafter have issued a 
re-engineered EIA Notification vide No.S.0. 1533 (E) dated 14.09.2006 in supersession of the EIA 
Notification vide No.S.0.60 (E) dated the 27" January 1994 and subsequent amendments dated 
07.07.2004. 


೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ - ೪ಎ 





Whereas, as per the EIA Notification dated 14.09.2006 the construction projects having a built up 
area of 20,000 Sqm and above and townships and area development projects covering an area of 50 
Hectares and above are only brought under Environment Impact Assessment process. 

Whereas, the Karnataka State Pollution Control Board is covering the construction projects with a 
built up area of less than 20,000 Sqm even after the inception of EIA Notification, 2006 which has been 
issued in supersession of the EIA notification dated 07.07.2004 under the Environment (Protection) Act, 
1986. 

After examining the issue in detail, the Government is of the view that the non polluting residential 
and commercial units of less than 20,000 Sqm of built up area established or to be established in 
sewered area wherein permission from Bangalore Water Supply and Sewerage Board (BWS&SB)/ 
BBMP/Municipalities is obtained to discharge sewage in sewer lines and charges paid to them are not 
covered under the provisions of Water (Prevention andControl of Pollution) Act, 1974, Air (Prevention and 
Control of Pollution) Act, 1981 and the Environment (Protection) Act, 1986 as ipso facto Water 
(Prevention and Control of Pollution) Act, 1974 is not attracted and therefore such units do not qualify to 
be covered under the consent mechanism of the Karnataka State Pollution Control Board. 

Now therefore, the Karnataka State Pollution Control Board is directed as under. 

The Karnataka State Pollution Control Board shall not ask from the proponents to obtain consent 
to establish and to operate from the non polluting residential and commercial constructions of less than 
20,000 Square metres built up area established or to be established in sewered area wherein permission 
from Bangalore Water Supply and Sewerage Board (BWS&SB)/ BBMP/Municipalities/ Corporation is 
obtained to discharge sewage in sewer lines and charges paid to these authorities. 

This direction is issued as per the powers conferred on the State Government vide section 18 (1) 
(b) of the Water (Prevention and Control of Pollution) Act, 1974 and the Air (Prevention and Control of 
Pollution) Act, 1981 and will come into force with immediate effect. 

By Order and in the name of the Governor of Karnataka, 
B. MANOHAR 
P.R. 756 Under Secretary to Government, 
Forest Ecology and Environment Department (Ecology and Environment). 
ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ: ಕಂಇ 57 ಎಲ್‌ಆರ್‌ಎ 2010, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್‌, 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆಕಂಇ 149 ಎಲ್‌ಆರ್‌ಎ 2008 ದಿನಾಂಕ:21.01.2009ರ ಕ್ರ.ಸಂ.41 ರಲ್ಲಿ 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರ ಪಟ್ಟಿ ಕಮ ಸಂಖ್ಯೆ (3) ರಲ್ಲಿ “ಶ್ರೀ ಕೆ.ಎಸ್‌. ಗುಂಡಪ್ಪ ಶೆಟ್ಟಿ 
ಬಿನ್‌ ಕೆ.ಟಿ. ಸತ್ಯನಾರಾಯಣ ಶೆಟ್ಟಿ” ಇವರ ಹೆಸರಿಗೆ ಬದಲಾಗಿ “ಶ್ರೀ ಜಿ.ಆರ್‌. ದಿನೇಶ್‌ ತಂದೆ ಲೇಟ್‌ ಶ್ರೀ ಜಿ. ರಾಮಚಂದ್ರಪ್ಪ” 
ಮನೆ ನಂ.177, 1ನೇ ಮುಖ್ಯರಸ್ತೆ, ಬನ್ನೇರುಘಟ್ಟ ರಸ್ತೆ, ಗೊಟ್ಟಿಗೆರೆ ಅಂಚೆ, ಬೆಂಗಳೂರು - 560083, ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು ಕ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 757 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 149 ಪಿಎಂಎಸ್‌ 2010, ಬೆ೦ಗಳೂರು, ದಿನಾಂಕ: 6ನೇ ಆಗಸ್ಟ್‌, 2010 

1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಎ. 
ಕಿರುಬೈ ನಾದನ್‌, ಇಮ್ಯಾನುವೆಲ್‌ ಗಾಸ್ಟೆಲ್‌' ಪ್ರೆಯರ್‌ ಮಿನಿಸ್ಟೀಸ್‌ ಚರ್ಚ್‌, ನಂ.1/4, 4ನೇ ಕ್ರಾಸ್‌, 9ನೇ ಮುಖ್ಯ ರಸ್ತೆ ಕೆ.ಪಿ. 
ಅಗ್ರಹಾರ, ಮರಿಯಪ್ಪನಪಾಳ್ಯ ಮಾಗಡಿ ರಸ್ತೆ ಬೆಂಗಳೂರು- 23 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ 
ಆಡಳಿತ ವ್ಯಾಪ್ತಿಗೆ ಮಾತ್ರ NR "ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆ ಯಡಿಯಲ್ಲಿ ಸೂಚಿಸಿರುವ 
ಷರತ್ತುಗಳನ್ನು 'ಪೂರೈ ಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆಲಿಸ್‌ ಗೊನ್ನಾಲ್ವಿಸ್‌ 
ಪಿ.ಆರ್‌. 758 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


